ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಮಾರ್ಚ್ ೧೨ , ೨೦೧೫ ( ಫಾಲ್ಗುಣ ೨೧ , ಶಕ ವರ್ಷ ೧೯೩೬) 
Bengaluru , Thursday, March 12 , 2015 (Phalguna 21, Shaka Varsha 1936 ) 


ಸಂಪುಟ ೧೫೦ 
Volume 150 | 


ಸಂಚಿಕೆ ೧೧ 
Issue 11 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, ಕಾರವಾರ ಇವರ ನ್ಯಾಯಾಲಯ 

ಕ್ರ. ಸಂ : ಎl/ ಎಫ್ಓ ಸಿ /ವಿವ- 2/ 2008 - 09 ಕಾರವಾರ, ದಿನಾಂಕ:23 - 01 - 2015. 
ಉಪಸ್ಥಿತರು: 

ಶ್ರೀ . ಟಿ . ಹೀರಾಲಾಲ್ , ಭಾ . ಅ . ಸೇ ., ಅಧಿಕಾರಿಯುತ ಅಧಿಕಾರಿ 

ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ. 
ಫಿರ್ಯಾದುದಾರರು: ವಲಯ ಅರಣ್ಯಾಧಿಕಾರಿ, ಕಾರವಾರ 

( ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ಉ .ಕನ್ನಡ ಕಾರವಾರ) 


ವಿರುದ್ಧ 


ಅರ್ಜಿದಾರರು: ಶ್ರೀ . ವೀರಜ್ ವಿಶ್ವನಾಥ ನಾಯ್ಕ 

ಸಾ : ಭಗತವಾಡಾ, ಚಾವಡಿ 
ಕಾಣಕೋಣ, ಗೋವಾ. 

( ಅರ್ಜಿದಾರರ ಪರವಾಗಿ ಶ್ರೀ . ಆರ್.ವಿ. ನಾಯ್ಕ ವಕೀಲರು) 
ಪ್ರಸ್ತಾವನೆ: 
1. ವಲಯ ಅರಣ್ಯಾಧಿಕಾರಿ, ಕಾರವಾರ ಇವರು ಈ ಪ್ರಾಧಿಕಾರಕ್ಕೆ ದಿನಾಂಕ: 22 -10 -2008 ರಂದು ವರದಿ ಸಲ್ಲಿಸುತ್ತಾ 

ದಿನಾಂಕ: 20 -10 - 2008 ರಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ಇವರು ಬಾಂಡಿಶಿಟ್ಟಾದಿಂದ ದೇವತಿಶಿಟ್ಟಾಕ್ಕೆ ಹೋಗುವ 
ರಸ್ತೆಯಲ್ಲಿ ಕಾರವಾರ ಕಡೆಗೆ ಯಾವುದೋ ವಾಹನದಲ್ಲಿ ಅರಣ್ಯ ಉತ್ಪನ್ನ ಸಾಗಾಟ ಮಾಡುತ್ತಿದ್ದ ಬಗ್ಗೆ ದೂರವಾಣಿಯಲ್ಲಿ ನಮ್ಮ ಸಿಬ್ಬಂದಿಗೆ 
ತಿಳಿಸಿದಂತೆ ಶಾಖಾ ವನಪಾಲಕ ಶೇಜವಾಡ, ಶಹರ ವನಪಾಲಕ ಕಾರವಾರ ಮತ್ತು ಇತರೆ ಸಿಬ್ಬಂದಿಗಳು ಹಾಗೂ ಶ್ರೀ , ಮಹಾದೇವ ತಾಮ್ಮೆ 
ಮತ್ತು ಶ್ರೀ ಆನಂದ ನಾಯರ್‌ ಇವರನ್ನು ಪಂಚರನ್ನಾಗಿಸಿಕೊಂಡು ಮೇಲೆ ಕಾಣಿಸಿದ ಜಾಗೆಯಲ್ಲಿ ಕಾದು ಕುಳಿತರು . ಬೆಳಿಗ್ಗೆ ಸುಮಾರು 10.00 
ಘಂಟೆಯ ಸಮಯಕ್ಕೆ ದೂರದಿಂದ ಒಂದು ಬಿಳಿ ಬಣ್ಣದ ಟಾಟಾ ಸುಮೋ ವಾಹನ ವೇಗವಾಗಿ ಬರುತ್ತಿರುವದನ್ನು ಗಮನಿಸಿ, ಸಮೀಪಕ್ಕೆ 
ಬರುತ್ತಿದ್ದಂತೆ ನಮ್ಮ ಸಿಬ್ಬಂದಿಗಳು ಕೈಸನ್ನೆ ಮಾಡಿ ನಿಲ್ಲಿಸಲು ಸೂಚನೆ ನೀಡಿದ್ದಾಗ್ಯೂ ಚಾಲಕ ವೇಗದಲ್ಲಿ ಗಾಡಿಯನ್ನು ಮುಂದಕ್ಕೆ ಸಾಗಿಸಿ 
ಅಟಕಾಯಿಸುವಷ್ಟರಲ್ಲಿ ಗಾಡಿಯಲ್ಲಿದ್ದ ಇಬ್ಬರು ಜನರು ವಾಹನದ ಚಾವಿ ಸಮೇತ ತಪ್ಪಿಸಿಕೊಂಡು ಓಡಿ ಹೋಗಿರುತ್ತಾರೆ. ನಮ್ಮ ಸಿಬ್ಬಂದಿಗಳು 
ಅವರನ್ನು ಬೆನ್ನಟ್ಟಿದ್ದಾಗಲೂ ತಪ್ಪಿಸಿ ಪರಾರಿಯಾಗಿರುತ್ತಾರೆ. ನಂತರ ನಮ್ಮ ಸಿಬ್ಬಂದಿಗಳು ಸದರ ವಾಹನ ಪರಿಶೀಲಿಸಲಾಗಿ ಅದು ಬಿಳಿಯ ಬಣ್ಣದ 
ಟಾಟಾ ಸುಮೋ ವಾಹನವಾಗಿದ್ದು ಅದರ ನೋಂದಣಿ ಸಂಖ್ಯೆ: GA -02/1-7063ಆಗಿದ್ದು ಒಳಗಡೆ ಪರಿಶೀಲಿಸಲಾಗಿ , ಸಾಗವಾನಿ ಜಾತಿಯ 
ಅರೆಹಸಿ ತುಂಡುಗಳು ಇದ್ದು, ಅವುಗಳ ಮೇಲೆ ಇಲಾಖೆಯ ಯಾವುದೇ ಛಪ್ಪಾ ಗುರುತು ಇದ್ದದ್ದು ಕಂಡು ಬರಲಿಲ್ಲ. ಇದರ ಮೇಲಿಂದ ಸದರ 
ತುಂಡುಗಳನ್ನು ಕಳ್ಳಸಾಗಾಣಿಕೆಯಿಂದ ಹೇರಿಕೊಂಡು ಬಂದಿರುವದನ್ನು ಖಾತ್ರಿಪಡಿಕೊಂಡು ನಂತರ ಪಂಚರ ಸಮಕ್ಷಮ ಸದರ ವಾಹನದಲ್ಲಿದ್ದ 
ಸಾಗವಾನಿ ತುಂಡುಗಳನ್ನು ವಾಹನದಿಂದ ಇಳಿಸಿ, ಅದನ್ನು ಅಳತೆ ಮಾಡಲಾಗಿ ಅವು 15 = 0.522 ಘ . ಮೀ . ಇದ್ದು ಅದನ್ನು ಅನುಕ್ರಮವಾಗಿ 1 
ರಿಂದ 15 ರ ವರೆಗೆ ನಂಬರನ್ನು ಕೊಟ್ಟು ಟೀ ಚಪ್ಪಾ ಹೊಡಿದಿರುತ್ತಾರೆ. ಮುಂದುವರೆದು GA -02/1- 7063 ಟಾಟಾ ಸುಮೊವನ್ನು ಪರಿಶೀಲಿಸಿ 


( ೧೩೭೩ ) 


೧೩೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


2 


. 


ಸದರ ಗಾಡಿಯ ಚಾಸಿಸ್ ನಂಬರ ನೋಡಲಾಗಿ 3850033RQ921297 ಇದ್ದು ಇಂಜಿನಿನ ನಂಬರು 483DH41ZRQ757094 ಅಂತಾ 
ಬರೆದದ್ದು ಇರುತ್ತದೆ. ಸದರ ವಾಹನಕ್ಕೆ ನಂಬರ 16 ಅಂತಾ ಕೊಟ್ಟಿದ್ದು ಇರುತ್ತದೆ. ಮುಂದುವರಿದು ಜಫ್ತಪಡಿಸಿದ ಮ್ಯಾಲಿನ ಸಮೇತ 
ವಾಹನವನ್ನು ಭದ್ರತೆ ಬಗ್ಗೆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ, ಕಾರವಾರಕ್ಕೆ ತರುವ ವ್ಯವಸ್ಥೆ ಮಾಡಲು ಅರಣ್ಯ ಪಾಲಕರಿಗೆ ತಿಳಿಸಲಾಯಿತು. 
ಈ ಬಗ್ಗೆ ಪಂಚನಾಮೆಯನ್ನು ಬೆಳಗ್ಗಿನ 10 .15 ರಿಂದ ಸ್ಥಳದಲ್ಲಿ ಶಹರ ವನಪಾಲಕ ಕಾರವಾರ ರವರ ಕಡೆಯಿಂದ ಬರೆಯಲು ಪ್ರಾರಂಭಿಸಿ 11 .15 
ಗಂಟೆಗೆ ಮುಗಿಸಿದ್ದು ಇರುತ್ತದೆ. ಈ ಬಗ್ಗೆ ಶಾಖಾ ವನಪಾಲಕ ಶೇಜವಾಡ ರವರು ಪ್ರಥಮ ಮಾಹಿತಿ ವರದಿ ಸಂಖ್ಯೆ:2/2008 - 09, ದಿನಾಂಕ: 
20 - 10 - 2008 ರಂತೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24 ,80, 62 , 71A, 80, 104D ಮತ್ತು ಕರ್ನಾಟಕ ಅರಣ್ಯ ನಿಯಮ 1969 
ರ ನಿಯಮ 144 ರ ನೇರ ಉಲ್ಲಂಘನೆಯಾಗಿದ್ದು, ನಿಯಮ 165 ಹಾಗೂ ಭಾರತೀಯ ದಂಡ ಸಂಹಿತಿ 34ರ ಅಡಿ ಶಿಕ್ಷಾರ್ಹ 
ಅಪರಾಧವಾಗಿರುತ್ತದೆ. ಜಪ್ತ ವಾಹನ ಮತ್ತು ಮಾಲನ್ನು ಪಂಚನಾಮೆ, ಸೀಜರ್ ರಿಪೋರ್ಟ ಮತ್ತು ಪ್ರಥಮ ಮಾಹಿತಿ ವರದಿ ಜೊತೆಗೆ 
ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿರುತ್ತಾರೆ. ಸದರ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಖಾತ್ರಿಪಡಿಸಿ ಈ 
ಪ್ರಾಧಿಕಾರದ ಆದೇಶ ದಿನಾಂಕ: 23/ 30 - 10 - 2008 ರಂದು ಸದರ ಜಫ್ತಪಡಿಸಿದ ವಾಹನ ಮತ್ತು ಸಾಗ ಜಾತಿಯ ತುಂಡುಗಳನ್ನು ಸುರಕ್ಷತೆಗಾಗಿ 
ವಲಯ ಅರಣ್ಯಾಧಿಕಾರಿ , ಕಾರವಾರ ಇವರ ತಾಬಾದಲ್ಲಿ ವಹಿಸಿಕೊಡಲಾಯಿತು. 
ಸದರ ಜಪ್ತ ವಾಹನದ ಕುರಿತು ಈ ಪ್ರಾಧಿಕಾರವು ದಿನಾಂಕ: 18 -12 -2008 ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಪಣಜಿಮ್-ಗೋವಾ 
ಇವರಿಗೆ ಪತ್ರ ಬರೆದು ಟಾಟ ಸುಮೋ ವಾಹನ ಸಂಖ್ಯೆ: GA -02/ -7063 ನೇದರ ಮಾಲೀಕತ್ವದ ವಿಳಾಸವನ್ನು ಒದಗಿಸಲು ತಿಳಿಸಲಾಗಿ, ಈ 
ಕುರಿತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಮಡಗಾಂವ -ಗೋವಾ ಇವರ ವರದಿ ದಿನಾಂಕ: 09 - 01 - 2009 ರಂತೆ ಸದರ ವಾಹನದ ಮಾಲೀಕರಾದ 
ಶ್ರೀ . ವೀರಜ್ ನಾಯ್ಕ , ಸಾ : ಭಗತವಾಡೊ ಚಾವಡಿ, ಕಾಣಕೋಣ, ಗೋವಾ ಇವರಾಗಿದ್ದು ಸದರಿಯವರು ವಕೀಲರ ಮುಖಾಂತರ ಈ 

ಪ್ರಾಧಿಕಾರಕ್ಕೆ ವಕಾಲತ್ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
3. ಈ ಪ್ರಕರಣದ ವಿಚಾರಣೆಗಾಗಿ ವಾಹನ ಮಾಲೀಕರಿಗೆ ಈ ನ್ಯಾಯಾಲಯದಿಂದ ದಿನಾಂಕ: 24 - 02 - 2009, 17 -10 - 2014, 14 -11- 2014 

ಮತ್ತು 28 -11 - 2014 ರಂದು ಹಾಜರಾಗಲು ಮತ್ತು ಅವರ ಪರ ವಕಾಲತ್ ವಹಿಸಿದ ನ್ಯಾಯವಾದಿಗಳಿಗೂ ನೋಟೀಸು ಜಾರಿ ಮಾಡಿದ್ದು 
ಇರುತ್ತದೆ. ಆದರೆ, ವಾಹನ ಮಾಲೀಕರು ಮತ್ತು ಅವರ ಪರವಾಗಿ ವಕೀಲರು ಮೇಲಿನಂತೆ ವಿಚಾರಣೆ ಕಾಲಕ್ಕೆ ವಾಹನ ಮಾಲೀಕರಾಗಲಿ 

ಅಥವಾ ಅವರ ಪರ ವಕೀಲರಾಗಲಿ ಹಾಜರಾಗಿದ್ದು ಇರುವದಿಲ್ಲ. 
4. ಜಫ್ತುಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರ ಪರ ವಕೀಲರು ಸಾಕ್ಷಿ 

ವಿಚಾರಣೆ ಕಾಲಕ್ಕೆ ಹಾಜರಾಗಿರುವದಿಲ್ಲ . ಹಾಗೂ ಎದುರುದಾರರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ವಿಚಾರಣೆಗೆ ಹಾಜರು 
ಆಗಿರುತ್ತಾರೆ . ಫಿರ್ಯಾದುದಾರ / ಎದುರುದಾರ ಪರವಾಗಿ ಸಹಾಯಕ ಅಭಿಯೋಗ ನಿರ್ದೇಶಕರು ಪಿಡಬ್ದು - 1 ರಿಂದ ಪಿಡಬ್ದು - 3 ರವರನ್ನು 
ವಿಚಾರಿಸಿರುತ್ತಾರೆ. 
ಪಿಡಬ್ಲು -l: ಶ್ರೀ . ತಿಪ್ಪಯ್ಯ ಗೋವಿಂದಪ್ಪ ನಾಯ್ಕ , ನಿವೃತ್ತ ಉಪ ವಲಯ ಅರಣ್ಯಾಧಿಕಾರಿ , 
ಪಿಡಬ್ಲು - 2: ಶ್ರೀ . ಸುರೇಶ ರಾಮಾ ನಾಯ್ಕ , ಉಪ ವಲಯ ಅರಣ್ಯಾಧಿಕಾರಿ, ಹಟ್ಟಿಕೇರಿ ಶಾಖೆ . 
ಪಿಡಬ್ದು -3: ಶ್ರೀ . ಮಾಧವ ರಘುವೀರ ತಾಮೈ ,ಕೋಡಿಬಾಗ, ಕಾರವಾರ. 
ನಿಶಾನೆ ಪಿ - 1 ರಿಂದ ಪಿ - 4 ನ್ನು ಹಾಜರುಪಡಿಸಿರುತ್ತಾರೆ. 


ನಿಶಾನೆ ಪಿ - 1 : ಪಂಚನಾಮೆ 
ನಿಶಾನೆ ಪಿ - 2 & 3 : ವಾಹನದ ಛಾಯಾ ಚಿತ್ರ 
ನಿಶಾನೆ ಪಿ - 4 : ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ - 5 : ಸೀಜರ್ ರಿಪೋರ್ಟ 
ನಿಶಾನೆ ಪಿ - 6 : ವಿಚಾರಣಾ ವರದಿ 


5. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ. 

ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸಾಗ ನಗಗಳು 15= 0.522 ಘ. ಮೀ . ಅಧಿಕೃತ ಪಾಸ್ ಯಾ ಫರ್ಮಿಟ್ ಇಲ್ಲದೆ ಸಾಗಿಸುತ್ತಿದ್ದ 
ಈ ಬಗ್ಗೆ ಗುನ್ನೆ ದಾಖಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಆ) ಈ ಮೇಲೆ ನಮೂದಿಸಿದ ಸಾಗ ನಗಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಟಾಟಾ ಸುಮೋ ವಾಹನ ಸಂಖ್ಯೆ : GA- 02 / -7063 

ಉಪಯೋಗ ಮಾಡಲಾಗಿದೆಯೇ ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ ? 
ಇ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧೨, ೨೦೧೫ 


೧೩೭೫ 


ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 

ಅಂಶ ನಂ . ( ಅ) - - ಹೌದು 
ಅಂಶ ನಂ . ( ಆ) -- ಹೌದು 

ಅಂಶ ನಂ . ( ಇ) - - ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 

ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 
ಅಂಶ ನಂ ( ಅ): 
ಪಿ. ಡಬ್ದು - 1 ನಾನು 2005 ರಿಂದ 2012 ವರೆಗೆ ಶಹರ ವನಪಾಲಕ ಕಾರವಾರ ಅಂತಾ ಕೆಲಸ ಮಾಡಿರುತ್ತೇನೆ. ದಿನಾಂಕ: 20 -10 - 2008 ರಂದು ನಾನು 
ನಮ್ಮ ವಲಯ ಕಚೇರಿಯಲ್ಲಿದ್ದೆ. ಆಗ ಶೇಜವಾಡ ವನಪಾಲಕರಿಗೆ ಮಾನ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ಇವರು ವಾಹನದಲ್ಲಿ ಮರಗಳ 
ಕಳ್ಳಸಾಗಾಣಿಕೆಯಾಗುತ್ತಿದ್ದ ಬಗ್ಗೆ ಬಾತ್ಮಿ ಬಂದಿದೆ . ದಾಳಿಗೆ ಹೋಗಲು ತಿಳಿಸಿದಂತೆ ಅವರು ನಮ್ಮ ವಲಯ ಕಚೇರಿಗೆ ಬಂದಿರುತ್ತಾರೆ. ಹಾಗೂ ಈ ಬಗ್ಗೆ 
ವಿಷಯವನ್ನು ನಮಗೆ ತಿಳಿಸಿರುತ್ತಾರೆ. ನಂತರ ಅವರು ದೂರವಾಣಿ ಮೂಲಕ ಪಂಚರಾದ ಆನಂದ ಎಸ್. ನಾಯರ್ ಹಾಗೂ ಮಹಾದೇವ ತಾತ್ಸೆ 
ಇವರನ್ನು ವಲಯ ಕಚೇರಿಗೆ ಕರೆಯಿಸಿರುತ್ತಾರೆ. ಪಂಚರು ನಾನು ಹಾಗೂ ಶೇಜವಾಡ ವನಪಾಲಕರಾದ ಶ್ರೀ . ಸುರೇಶ ಆರ್ . ನಾಯ್ಕ ಹಾಗೂ ಇತರೇ 
ಅರಣ್ಯ ಸಿಬ್ಬಂದಿಗಳು ನಮ್ಮ ಬೈಕ್ ಮೇಲೆ ಬಾ ಹೇಳಿದ ಸ್ಥಳವಾದ ಬಾಡ ಗ್ರಾಮದ ಬಾಂಡಿಶಿಟ್ಟಾ ಹತ್ತಿರ ಹೋಗಿರುತ್ತೇವೆ. ಅಲ್ಲಿ ಬಾಂಡಿಶಿಷ್ಟಾದಿಂದ 
ದೇವತಿಶಿಟ್ಟಾಗೆ ಹೋಗುವ ರಸ್ತೆಯ ಮಳೆಕೋಣ ಎಂಬಲ್ಲಿ ನಾವು ವಾಹನಕ್ಕಾಗಿ ಕಾಯುತ್ತಾ ನಿಂತಿವೆ ನಾವು ಕುಳಿತ ಸ್ಥಳದಲ್ಲಿ ಬೆಳಗ್ಗಿನ 10 ಗಂಟೆ ಸುಮಾರಿಗೆ 
ಬಾಂಡಿಶಿಟ್ಟಾದಿಂದ ದೇವತಿಶಿಟ್ಟಾಗೆ ಹೋಗುವ ಸ್ಥಳದಲ್ಲಿ ಒಂದು ಬಿಳಿ ಬಣ್ಣದ ಟಾಟಾ ಸುಮೋ ವಾಹನ ವೇಗವಾಗಿ ಬಂತು ಅದನ್ನು ನಾವು ಕೈಸನ್ನೆ ಮಾಡಿ 
ನಿಲ್ಲಲು ಸೂಚನೆ ನೀಡಿದಾಗ ಚಾಲಕನು ವೇಗವಾಗಿ ಗಾಡಿಯನ್ನು ಮುಂದಕ್ಕೆ ಸಾಗಿಸಿ ಸುಮಾರು 75 ಮಾರು ಅಂತರದಲಿ ಗಾಡಿ ನಿಲ್ಲಿಸಿರುತ್ತಾನೆ. ಹಾಗೂ 
ಗಾಡಿಯಲ್ಲಿದ್ದ ಇಬ್ಬರು ಓಡಿ ಹೋಗಿರುತ್ತಾರೆ. ನಾವು ನಮ್ಮ ವಾಹನದಲ್ಲಿ ಅವರನ್ನು ಬೆನ್ನಟ್ಟಿದಾಗ ಅವರು ಸಿಗಲಿಲ್ಲ. ಪಂಚರ ಸಮಕಮ ವಾಹನ 
ಪರಿಶೀಲಿಸಿಲಾಗಿ ಅದು ಬಿಳಿ ಬಣ್ಣದ ಟಾಟಾ ಸುಮೋ ಆಗಿದ್ದು ಅದರ ನೋಂದಣಿ ಸಂಖ್ಯೆ: ಜಿಎ - 02 / ಜೆ -7063 ಆಗಿದ್ದು ಪರಿಶೀಲಿಸಲಾಗಿ ಅದರಲ್ಲಿ ಅರೆಹಸಿ 
ಸಾಗ ತುಂಡುಗಳು ಇದ್ದವು ಅದಕ್ಕೆ ಅಧಿಕೃತ ಇಲಾಖಾ ಛಪ್ಪಾ ವಗೈರೆ ಇರಲಿಲ್ಲ. ಕಾರಣ ಅವುಗಳನ್ನು ಪಂಚರ ಸಮಕ್ಷಮ ಕೆಳಗಿಳಿಸಿ ಅಳತೆ ಮಾಡಿ 
ನಂಬರನ್ನು ಹಾಕಿರುತ್ತೇವೆ. ಅವು ಒಟ್ಟೂ 15 ನಗಗಳಿದ್ದು ಅಂದಾಜು 0.522 ಘ . ಮೀ . ಇತ್ತು. ಇದಕ್ಕೆ ಇಲಾಖಾ ಟೀ ಛಪ್ಪಾ ಹಾಕಿರುತ್ತೇವೆ. ಆರೋಪಿತರು 
ವಾಹನದ ಕೀಲಿಯನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ವಾಹನದ ಚಾಲಕನು ವಾಹನದ ಚಾವಿಯನ್ನು ತೆಗೆದುಕೊಂಡು ಹೋಗಿದ್ದರಿಂದ ಡೈರೆಕ್ಟ್ ವಾಯರ್ 
ಕನೆಕ್ಷನ್ ಮಾಡಿಕೊಂಡು ವಾಹನ ಹಾಗೂ ಸಾಗ ತುಂಡುಗಳನ್ನು ವಲಯ ಕಚೇರಿಗೆ ತಂದಿರುತ್ತಾರೆ. ಸಾಗ ತುಂಡುಗಳನ್ನು ಅನಧಿಕೃತವಾಗಿ ಮೇಲೆ ಹೇಳಿದ 
ವಾಹನದಲ್ಲಿ ಸಾಗಿಸುತ್ತಿದ್ದ ಬಗ್ಗೆ ಖಾತ್ರಿಯಾದ್ದರಿಂದ ಪಂಚನಾಮೆ ಬರೆದು ವಾಹನ ಹಾಗೂ ಸಾಗ 
ಪಂಚನಾಮೆಯನ್ನು ನಾನೇ ಬರೆದಿರುತ್ತೇನೆ. ಪಂಚನಾಮೆಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ -1 ಎಂದು ಸಾಕ್ಷಿ ಸಹಿಯನ್ನು ನಿ . ಪಿ - lಎ 
ಎಂದು ಗುರುತಿಸಲಾಯಿತು. ವಾಹನದ ಫೋಟೊಗಳನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿಪಿ - 2 ಮತ್ತು 3 ಎಂದು ಗುರುತಿಸಲಾಗಿದೆ. ವಾಹನವು 
ಈಗ ಕಾರವಾರ ವಲಯ ಕಚೇರಿಯ ಆವರಣದಲ್ಲಿ ಇರುತ್ತದೆ. ಜಫ್ತಪಡಿಸಿಕೊಂಡ ವಾಹನ ಹಾಗೂ ಸಾಗ ತುಂಡುಗಳನ್ನು ಕಾರವಾರ ವಲಯ ಕಚೇರಿಗೆ 
ತರಲಾಯಿತು. ಈ ಬಗ್ಗೆ ಸುರೇಶ ನಾಯ್ಕ ರವರು ಪ್ರ. ವಾ ವರದಿಯನ್ನು ದಾಖಲಿಸಿರುತ್ತಾರೆ. ವಾಹನವನ್ನು ಅನಧಿಕೃತ ಸಾಗ ತುಂಡುಗಳನ್ನು ಸಾಗಾಟ 
ಮಾಡಲು ಉಪಯೋಗಿಸಿದ್ದರಿಂದ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. 
ಪಾಟೀ ಸವಾಲು: 

ಅರ್ಜಿದಾರರು ಹಾಗೂ ಆತನ ವಕೀಲರನ್ನು ಕರೆಯಿಸಲಾಯಿತು. ಅರ್ಜಿದಾರರು ಹಾಗೂ ಅವರ ವಕೀಲರು ಹಾಜರು ಇರುವುದಿಲ್ಲ. ಕಾರಣ, 
ಪಾಟಿ ಸವಾಲು ಇಲ್ಲಾ ಎಂದು ಪರಿಗಣಿಸಲಾಯಿತು. 
ಪಿಡಬ್ಲು -2 ನಾನು 2006 ರಿಂದ 2010 ಜುಲೈ ವರೆಗೆ ನಾನು ಶೇಜವಾಡಾ ಶಾಖೆಯ ವನಪಾಲಕ ಅಂತಾ ಕೆಲಸ ಮಾಡಿರುತ್ತೇನೆ. 
ದಿನಾಂಕ: 20 - 10 - 2008 ರಂದು ನಾನು ಶೇಜವಾಡಾದಲ್ಲಿ ಇದ್ದಾಗ ನನಗೆ ಮಾನ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ಇವರು ವಾಹನದಲ್ಲಿ 

ರಾಗುತ್ತಿದ್ದ ಬಗ್ಗೆ ಬಾತ್ತಿ ಬಂದಿದೆ. ದಾಳಿಗೆ ಹೋಗಲು ತಿಳಿಸಿದಂತೆ ನಾನು ನಮ್ಮ ವಲಯ ಕಚೇರಿಗೆ ಬಂದಿರುತ್ತೇನೆ, ಹಾಗೂ ನಂತರ 
ನಾನು ದೂರವಾಣಿ ಮೂಲಕ ಪಂಚರಾದ ಆನಂದ ಎಸ್. ನಾಯರ್ ಹಾಗೂ ಮಹಾದೇವ ರಘುವೀರ ತಾಮ್ಮೆ ಇವರನ್ನು ವಲಯ ಕಚೇರಿಗೆ ಕರೆಯಿಸಿದೆ. 
ಪಂಚರು ನಾನು ಹಾಗೂ ಕಾರವಾರ ಶಹರ ವನಪಾಲಕರಾದ ಶ್ರೀ . ಟಿ. ಜಿ . ನಾಯ್ಕ ಹಾಗೂ ಅರಣ್ಯ ರಕ್ಷಕ ವಿ.ಎನ್. ಕಾಮತ ಎಲ್ಲರೂ ಸೇರಿ ನಮ್ಮ ಬೈಕ್ 
ಮೇಲೆ ಬಾತ್ಮಿ ಹೇಳಿದ ಸ್ಥಳವಾದ ಬಾಡ ಗ್ರಾಮದ ಬಾಂಡಿಶಿಷ್ಪಾ ಹತ್ತಿರ ಹೋಗಿರುತ್ತೇವೆ. ಅಲ್ಲಿ ಬಾಂಡಿಶಿಟ್ಟಾದಿಂದ ದೇವತಿಶಿಟ್ಟಾಗೆ ಹೋಗುವ ರಸ್ತೆಯ 
ಮಳೆಕೋಣ ಎಂಬಲ್ಲಿ ನಾವು ವಾಹನಕ್ಕಾಗಿ ಕಾಯುತ್ತಾ ನಿಂತಿವೆ ನಾವು ಕುಳಿತ ಸ್ಥಳದಲ್ಲಿ ಬೆಳಗ್ಗಿನ 10 ಗಂಟೆ ಸುಮಾರಿಗೆ ಬಾಂಡಿಶಿಟ್ಟಾದಿಂದ ದೇವತಿಶಿಟ್ಟಾಗೆ 
ಹೋಗುವ ಸ್ಥಳದಲ್ಲಿ ಒಂದು ಬಿಳಿ ಬಣ್ಣದ ಟಾಟಾ ಸುಮೋ ವಾಹನ ವೇಗವಾಗಿ ಬಂತು ಅದನ್ನು ನಾವು ಕೈಸನ್ನೆ ಮಾಡಿ ನಿಲ್ಲಲು ಸೂಚನೆ ನೀಡಿದಾಗ 
ಚಾಲಕನು ವೇಗವಾಗಿ ಗಾಡಿಯನ್ನು ಮುಂದಕ್ಕೆ ಸಾಗಿಸಿ ಸುಮಾರು 75 ಮಾರು ಅಂತರದಲ್ಲಿ ಗಾಡಿ ನಿಲ್ಲಿಸಿರುತ್ತಾನೆ. ಹಾಗೂ ಗಾಡಿಯಲ್ಲಿದ್ದ ಇಬ್ಬರು ಓಡಿ 
ಹೋಗಿರುತ್ತಾರೆ. ಓಡಿ ಹೋದವರನ್ನು ನಾನು ನೋಡಿದರೆ ಗುರುತಿಸುತ್ತೇನೆ. ನಾವು ನಮ್ಮ ವಾಹನದಲ್ಲಿ ಅವರನ್ನು ಬೆನ್ನಟ್ಟಿದಾಗ ಅವರು ಸಿಗಲಿಲ್ಲ. 
ಪಂಚರ ಸಮಕ್ಷಮ ವಾಹನ ಪರಿಶೀಲಿಸಲಾಗಿ ಅದು ಬಿಳಿ ಬಣ್ಣದ ಟಾಟಾ ಸುಮೋ ಆಗಿದ್ದು ಅದರ ನೋಂದಣಿ ಸಂಖ್ಯೆ : ಜಿಎ - 02 / ಜೆ- 7063 ಆಗಿದ್ದು 
ಪರಿಶೀಲಿಸಲಾಗಿ ಅದರಲ್ಲಿ ಅರೆಹಸಿ ಸಾಗ ತುಂಡುಗಳು ಇದ್ದವು ಅದಕ್ಕೆ ಅಧಿಕೃತ ಇಲಾಖಾ ಛಪ್ಪಾ ವಗೈರೆ ಇರಲಿಲ್ಲ. ಕಾರಣ ಅವುಗಳನ್ನು ಪಂಚರ 


ಸಾಗಾಟ 


೧೩೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 


ಭಾಗ ೩ 


ಸಮಕ್ಷಮ ಕೆಳಗಿಳಿಸಿ ಅಳತೆ ಮಾಡಿ ನಂಬರನ್ನು ಹಾಕಿರುತ್ತೇವೆ. ಅವು ಒಟ್ಟೂ 15 ನಗಗಳಿದ್ದು ಅಂದಾಜು 0.522 ಘ. ಮೀ . ಇತ್ತು. ಇದಕ್ಕೆ ಇಲಾಖಾ ಟೀ 
ಛಪ್ಪಾ ಹಾಕಿರುತ್ತೇವೆ. ಆರೋಪಿತರು ವಾಹನದ ಕೀಲಿಯನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ವಾಹನದ ಚಾಲಕನು ವಾಹನದ ಚಾವಿಯನ್ನು 
ತೆಗೆದುಕೊಂಡು ಹೋಗಿದ್ದರಿಂದ ಡೈರೆಕ್ಟ್ ವಾಯರ್ ಕನೆಕ್ಷನ್ ಮಾಡಿಕೊಂಡು ವಾಹನ ಹಾಗೂ ಸಾಗ ತುಂಡುಗಳನ್ನು ವಲಯ ಕಚೇರಿಗೆ ತಂದಿರುತ್ತಾರೆ. 
ಸಾಗ ತುಂಡುಗಳನ್ನು ಅನಧಿಕೃತವಾಗಿ ಮೇಲೆ ಹೇಳಿದ ವಾಹನದಲ್ಲಿ ಸಾಗಿಸುತ್ತಿದ್ದ ಬಗ್ಗೆ ಖಾತ್ರಿಯಾದ್ದರಿಂದ ಪಂಚನಾಮೆ ಬರೆದು ವಾಹನ ಹಾಗೂ ಸಾಗ 
ತುಂಡುಗಳನ್ನು ಜಪ್ತ ಪಡಿಸಿಕೊಂಡಿರುತ್ತೇವೆ. ಪಂಚನಾಮೆಯನ್ನು ಪಿಡಬ್ದು -1 ಇವರು ಬರೆದಿರುತ್ತಾರೆ. ಪಂಚನಾಮೆಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು 
ಅದನ್ನು ಈಗಾಗಲೇ ನಿ. ಪಿ - 1 ಎಂದು ಗುರುತಿಸಿದ್ದು ಸಾಕ್ಷಿ ಸಹಿಯನ್ನು ನಿ . ಪಿ - 1ಬಿ ಎಂದು ಗುರುತಿಸಲಾಯಿತು. ವಾಹನದ ಫೋಟೊಗಳನ್ನು ಸಾಕ್ಷಿ ನೋಡಿ 
ಗುರುತಿಸಿದ್ದು ಅದನ್ನು ಈಗಾಗಲೇ ನಿಪಿ - 2 ಮತ್ತು 3 ಎಂದು ಗುರುತಿಸಲಾಗಿದೆ. ವಾಹನವು ಈಗ ಕಾರವಾರ ವಲಯ ಕಚೇರಿಯ ಆವರಣದಲ್ಲಿ ಇರುತ್ತದೆ. 
ಜಫ್ತಪಡಿಸಿಕೊಂಡ ವಾಹನ ಹಾಗೂ ಸಾಗ ತುಂಡುಗಳನ್ನು ಕಾರವಾರ ವಲಯ ಕಚೇರಿಗೆ ತರಲಾಯಿತು. ಈ ಬಗ್ಗೆ ನಾನು ಪ್ರ. ವಾ ವರದಿಯನ್ನು 
ದಾಖಲಿಸಿರುತ್ತೇನೆ. ಪ್ರ. ವಾ ವರದಿಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ . ಪಿ - 4 ಎಂದು ಸಾಕ್ಷಿ ಸಹಿಯನ್ನು ನಿ. ಪಿ - 4ಎ ಎಂದು ಗುರುತಿಸಲಾಯಿತು. 
ಜಪ್ತ ವರದಿಯನ್ನು ನಾನೇ ಸಲ್ಲಿಸಿದ್ದು ಅದನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ . ಪಿ -5 ಎಂದು ಸಾಕ್ಷಿ ಸಹಿಯನ್ನು ನಿ. ಪಿ - 5ಎ ಎಂದು 

ಕರಣದಲ್ಲಿ ಮುಂದಿನ ತನಿಖೆಯನ್ನು ನಾನು ಮಾಡಿ ವಲಯ ಅರಣ್ಯಾಧಿಕಾರಿಯವರಿಗೆ ತನಿಖಾ ವರದಿ ಸಲ್ಲಿಸಿರುತ್ತೇನೆ. ಸಾಕ್ಷಿ 
ನೋಡಿ ಗುರುತಿಸಿದ ತನಿಖಾ ವರದಿಯನ್ನು ನಿಪಿ- 6 ಸಾಕ್ಷಿ ಸಹಿಯನ್ನು ನಿ. ಪಿ - 6ಎ ಎಂದು ಗುರುತಿಸಲಾಯಿತು. ವಾಹನವನ್ನು ಅನಧಿಕೃತ ಸಾಗ 
ತುಂಡುಗಳನ್ನು ಸಾಗಾಟ ಮಾಡಲು ಉಪಯೋಗಿಸಿದ್ದರಿಂದ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಾರ್ಥಿಸಿಕೊಳ್ಳುತ್ತೇನೆ. 
ಪಾಟಿ ಸವಾಲು: 
ಅರ್ಜಿದಾರರು ಹಾಗೂ ಆತನ ವಕೀಲರನ್ನು ಕರೆಯಿಸಲಾಯಿತು. ಅರ್ಜಿದಾರರು ಹಾಗೂ ಅವರ ವಕೀಲರು ಹಾಜರು ಇರುವುದಿಲ್ಲ. ಕಾರಣ, ಪಾಟೀ 
ಸವಾಲು ಇಲ್ಲಾ ಎಂದು ಪರಿಗಣಿಸಲಾಯಿತು. 
ಪಿಡಬ್ದು - 3: ದಿನಾಂಕ:20-10 - 2008 ರಂದು ನಾನು ಕೋಡಿಬಾಗದಲ್ಲಿ ಬೆಳಿಗ್ಗೆ 9.30 ಘಂಟೆ ಸುಮಾರಿಗೆ ಇದ್ದೆ ಆಗ ಪ್ರಸ, 2 ರವರು ನನಗೆ ದೂರವಾಣಿ 
ಮಾಡಿ ಕಾರವಾರ ವಲಯ ಕಚೇರಿಗೆ ಬರಲು ತಿಳಿಸಿದರು. ಅದರಂತೆ ನಾನು ಕಾರವಾರ ವಲಯ ಕಚೇರಿಗೆ ಬಂದಾಗ ಅಲ್ಲಿ ಪ್ರ. ಸ -1 ಮತ್ತು 2 ಮತ್ತು 
ಕಾಮತ ಎನ್ನುವ ಅರಣ್ಯ ರಕ್ಷಕರಿದ್ದರು. ಹಾಗೂ ಇನ್ನೊಬ್ಬ ಮನುಷ್ಯ ಆನಂದು ನಾಯರ್ ಬಂದಿರುತ್ತಾನೆ. ಆತನಿಗೂ ಸಹ ಪ್ರ.ಸ - 2 ರವರು ಅಲ್ಲಿಗೆ 
ಕರೆಯಿಸಿದ್ದರು. ಪ್ರ.ಸ -2 ರವರು ನನಗೆ ಹಾಗೂ ಆನಂದು ನಾಯರ ಇತನಿಗೆ ಅರಣ್ಯ ಮರಗಳು ಕಳ್ಳಸಾಗಾಣಿಕೆಯಾಗುತ್ತಿದ್ದ ಬಗ್ಗೆ ಮಾಹಿತಿ ಇರುತ್ತಿದ್ದು ಈ 
ಬಗ್ಗೆ ನೀವು ಪಂಚರಾಗಿ ಬರಬೇಕೆಂದು ಕೇಳಿಕೊಂಡರು. ಅದರಂತೆ ನಾವು ಅದಕ್ಕೆ ಒಪ್ಪಿ ಅವರ ಬೈಕುಗಳಲ್ಲಿ ಬಾಂಡಿಶಿಟ್ಟಾ ರಸ್ತೆಗೆ ಹೋದೆವು. ಅಲ್ಲಿ 
ಮಳಕೋಣ ಎಂಬಲ್ಲಿ ಕಾಯುತ್ತಾ ಕುಳಿತೆವು. ಸುಮಾರು ಅರ್ಧ ಗಂಟೆಯ ನಂತರ ಒಂದು ಬಿಳಿ ಬಣ್ಣದ ಟಾಟಾ ಸುಮೋ ಬಂದಿದ್ದು ನಾವೆಲ್ಲ ಕೈ ಸನ್ನೆ 
ಮಾಡಿ ನಿಲ್ಲಿಸಲು ಹೇಳಿದೆವು ಆದರೆ ಚಾಲಕರು ವಾಹನವನ್ನು ನಿಲ್ಲಿಸದೇ ಸುಮಾರು 75 ಮೀಟರ್ ಅಂತರದಲ್ಲಿ ವಾಹನವನ್ನು ನಿಲ್ಲಿಸಿ ಅದರಲ್ಲಿದ್ದ ಇಬ್ಬರು 
ವ್ಯಕ್ತಿಗಳು ಓಡಿ ಹೋಗಿರುತ್ತಾರೆ. ನೋಡಿದ್ದಲ್ಲಿ ಗುರುತಿಸುತ್ತೇನೆ. ಅರಣ್ಯ ಸಿಬ್ಬಂದಿಗಳು ಅವರನ್ನು ಹಿಡಿಯಲು ಪ್ರಯತ್ನಿಸಿದ್ದು ಅವರು ಸಿಕ್ಕಿರುವದಿಲ್ಲ. ನಂತರ 
ನಮ್ಮ ಸಮಕ್ಷಮ ವಾಹನವನ್ನು ಇಲಾಖೆಯವರು ಪರಿಶೀಲಿಸಿದ್ದು ವಾಹನದ ಸಂಖ್ಯೆ : ಜಿಎ -02/ ಜೆ - 7063 ಆಗಿರುತ್ತದೆ. ವಾಹನದಲ್ಲಿ ಹಸಿ ಸಾಗ 
ತುಂಡುಗಳು ಇದ್ದವು ಅದಕ್ಕೆ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಅದನ್ನು ವಾಹನದಿಂದ ಕೆಳಗಿಳಿಸಿ ಎಣಿಸಲಾಗಿ, ಒಟ್ಟೂ 15 ಸಾಗ 
ತುಂಡುಗಳು ಇದ್ದು ಅಳತೆ ಮಾಡಲಾಗಿ 0.522 ಘ. ಮೀ . ಅಳತೆಯಿದ್ದು ಅದಕ್ಕೆ ನಂಬರನ್ನು ಕೊಟ್ಟು ಇಲಾಖಾ ಟೀ ಛಪ್ಪಾ ಹಾಕಲಾಯಿತು. ಈ ಬಗ್ಗೆ ಪ್ರಸ.- 1 
ರವರು ಪಂಚನಾಮೆ ಬರೆದರು ಹಾಗೂ ಸಾಗ ತುಂಡುಗಳನ್ನು ಮತ್ತು ವಾಹನವನ್ನು ಜಪ್ತಪಡಿಸಿಕೊಂಡಿರುತ್ತಾರೆ. ವಾಹನದ ಚಾಲಕನು ವಾಹನದ 
ಚಾವಿಯನ್ನು ತೆಗೆದುಕೊಂಡು ಹೋಗಿದ್ದರಿಂದ ಡೈರೆಕ್ಟ್ ವಾಯರ್ ಕನೆಕ್ಷನ್ ಮಾಡಿಕೊಂಡು ವಾಹನ ಹಾಗೂ ಸಾಗ ತುಂಡುಗಳನ್ನು ವಲಯ ಕಚೇರಿಗೆ 
ತಂದಿರುತ್ತಾರೆ. ಪಂಚನಾಮೆಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ಈಗಾಗಲೇ ನಿ. ಪಿ -1 ಎಂದು ಗುರುತಿಸಿದ್ದು ಸಾಕ್ಷಿ ಸಹಿಯನ್ನು ನಿ, ಪಿ -1ಸಿ ಎಂದು 
ಗುರುತಿಸಲಾಯಿತು. ನನ್ನ ಸಂಗಡ ಪ್ರ. ಸ -1 & 2 ಹಾಗೂ ಆನಂದ ಇವರು ನಿ. ಪಿ -1 ಕ್ಕೆ ಸಹಿ ಮಾಡಿರುತ್ತಾರೆ. ಪಂಚನಾಮೆಯ ವಿವರಗಳು ಸರಿ ಇರುತ್ತವೆ. 
ವಾಹನದ ಫೋಟೊಗಳನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ -2 ಮತ್ತು 3 ಎಂದು ಈಗಾಗಲೇ ಗುರುತಿಸಿದೆ. 


ಪಾಟಿ ಸವಾಲು: 


ಅರ್ಜಿದಾರರು ಹಾಗೂ ಆತನ ವಕೀಲರನ್ನು ಕರೆಯಿಸಲಾಯಿತು. ಅರ್ಜಿದಾರರು ಹಾಗೂ ಅವರ ವಕೀಲರು ಹಾಜರು ಇರುವುದಿಲ್ಲ. ಕಾರಣ, ಪಾಟೀ 
ಸವಾಲು ಇಲ್ಲಾ ಎಂದು ಪರಿಗಣಿಸಲಾಯಿತು. 
ಅಂಶ ನಂ . ( ಆ): 


ದಿನಾಂಕ: 20 -10 - 2008 ರಂದು ಗುನ್ನೆ ಬಗ್ಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ದೂರವಾಣಿಯ ನಿರ್ದೇಶನದ ಮೇರೆಗೆ ಶಾಖಾ 
ವನಪಾಲಕ ಶೇಜವಾಡ, ಶಹರ ವನಪಾಲಕ ಕಾರವಾರ ಮತ್ತು ಇತರೆ ಸಿಬ್ಬಂದಿಗಳು ಹಾಗೂ ಶ್ರೀ ಮಹಾದೇವ ತಾತ್ಸೆ ಮತ್ತು ಶ್ರೀ . ಆನಂದ 
ನಾಯರ್ ಇವರನ್ನು ಪಂಚರನ್ನಾಗಿಸಿಕೊಂಡು ಬಾಂಡಿಶಿಷ್ಟಾದಿಂದ ದೇವತಿಶಿಟ್ಟಾಕ್ಕೆ ಹೋಗುವ ರಸ್ತೆಯಲ್ಲಿ ಮಳೆಕೋಣ ಎಂಬಲ್ಲಿ ಕಾದು ಕುಳಿತರು. 
ಆ ಸಮಯಕ್ಕೆ ಬೆಳಿಗ್ಗೆ ಸುಮಾರು 10.00 ಘಂಟೆಗೆ ಒಂದು ಬಿಳಿ ಬಣ್ಣದ ಟಾಟಾ ಸುಮೋ ವಾಹನ ವೇಗವಾಗಿ ಬರುತ್ತಿರುವದನ್ನು ಗಮನಿಸಿ, 
ನಿಲ್ಲಿಸಲು ಕೈಸನ್ನೆ ಮಾಡಿದರೂ ವೇಗವಾಗಿ ಹೋಗಿದ್ದು ಅದನ್ನು ಸಿಬ್ಬಂದಿಗಳು ಬೆನ್ನಟ್ಟಿದ್ದಾಗ ವಾಹನವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ 
ವಾಹನದಲ್ಲಿದ್ದ ಎರಡು ಜನರು ಪರಾರಿಯಾಗಿರುತ್ತಾರೆ . ನಂತರ ಸಿಬ್ಬಂದಿಗಳು ಸದರ ವಾಹನ ಪರಿಶೀಲಿಸಲಾಗಿ ಅದು ಬಿಳಿಯ ಬಣ್ಣದ ಟಾಟಾ 
ಸುಮೋ ವಾಹನವಾಗಿದ್ದು ಅದರ ನೋಂದಣಿ ಸಂಖ್ಯೆ: GA- 02/1- 7063ಆಗಿದ್ದು ಒಳಗಡೆ ಪರಿಶೀಲಿಸಲಾಗಿ, ಸಾಗವಾನಿ ಜಾತಿಯ ಅರೆಹಸಿ 
ತುಂಡುಗಳು ಇದ್ದು , ಅವುಗಳು 15 = 0.522 ಘ. ಮೀ . ಆಗಿರುತ್ತದೆ. ಅವುಗಳ ಮೇಲೆ ಇಲಾಖೆಯ ಯಾವುದೇ ಛಪ್ಪಾ ಗುರುತು ಇರುವುದಿಲ್ಲ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೩೭೭ 


ಕೆ . 


ಇದರಿಂದ ಸದರ ತುಂಡುಗಳನ್ನು ಕಳ್ಳಸಾಗಾಣಿಕೆಯಿಂದ ಹೇರಿಕೊಂಡು ಬಂದಿರುವದು ಖಾತ್ರಿಯಾಗಿರುವದರಿಂದ ಪಂಚರ ಸಮಕ್ಷಮ 
ಪಂಚನಾಮೆ ಪ್ರಥಮ ಮಾಹಿತಿ ವರದಿ ದಾಖಲಿಸಿಕೊಳ್ಳಲಾಗಿದೆ. ಸದರ ವಾಹನವು ಗುನ್ನೆಯಲ್ಲಿ ಬಳಸಿದ ಬಗ್ಗೆ ಅದನ್ನು ( ನಿ. ಪಿ - 1 ರಿಂದ 
ನಿ. ಪಿ - 6) ದಾಖಲಾಗಿದೆ. ಪಿಡಬ್ದು -1 ರಿಂದ ಪಿಡಬ್ದು -3 ಇವರು ಅರ್ಜಿದಾರ ಪರ ವಕೀಲರು ಪಾಟಿ ಸವಾಲು ಕೈಕೊಳ್ಳಲು ನ್ಯಾಯಾಲಯದಲ್ಲಿ 
ಹಾಜರಾಗಿರುವದಿಲ್ಲ. ಮತ್ತು ಅರ್ಜಿದಾರರು ಸಹ ಹಲವಾರು ಬಾರಿ ನೋಟೀಸು ನೀಡದ್ದಾಗ್ಯೂ ನ್ಯಾಯಲಯದಲ್ಲಿ ಹಾಜರಾಗಿರುವದಿಲ್ಲ . ಸರ್ಕಾರ 
ಪರ ಸಾಕ್ಷಿ ವಿಚಾರಣೆಯಲ್ಲಿ ಪಿಡಬ್ದು -1 ರಿಂದ ಪಿಡಬ್ದು - 3 ಇವರು ನೀಡಿದ ಹೇಳಿಕೆಯು ಕೂಡ ಸದರ ಟಾಟಾ ಸುಮೋ ವಾಹನ ಮತ್ತು ಸಾಗ 

ನಗಗಳನ್ನು ಅರಣ್ಯ ಕಳ್ಳ ಸಾಗಾಣಿಕೆಯ ಅಪರಾಧದಲ್ಲಿ ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ 
ಅಂಶ ನಂ . ( ): 

ಈ ಪ್ರಕರಣದಲ್ಲಿ ಮಾನ್ಯ ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ ಸಾಕ್ಷಿಗಳ ವಿಚಾರಣೆಯಿಂದ 
ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು , ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್ ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ 
ಹೇಳಿಕೆಯನ್ನು ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಮುಂದುವರಿದು ಸಹಾಯಕ 
ಅಭಿಯೋಗ ನಿರ್ದೇಶಕರು ತಮ್ಮ ವಾದ ಪುಷ್ಟ್ರೀಕರಿಸಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು 2009 (1) Crime Page 25 ಇದನ್ನು 
ನೀಡಿರುತ್ತಾರೆ ಮತ್ತು ಸಹಾಯಕ ಅಭಿಯೋಗ ನಿರ್ದೇಶಕರು ಹಾಜರುಪಡಿಸಿದ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ 
ವಾಹನವು ಅರಣ್ಯ ಉತ್ಪನ್ನಗಳ ಅನಧಿಕೃತ ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು Deforestation ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು 
ಹಾಗೂ ಇದು ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅರಣ್ಯ ಕಾಪಾಡುವದು ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು 
ಮರಗಳ ಸಾಗಾಟಕ್ಕೆ ಬಳಸಿದರೆ ಬಹಿರಂಗ ಹರಾಜು ಮಾಡಬಹುದೆಂದು ಆದೇಶ ಮಾಡಿದ್ದು ಇರುತ್ತದೆ. ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ 
ದಾಖಲೆಗಳನ್ನು , ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, ಟಾಟಸುಮೊ ವಾಹನಸಂಖ್ಯೆ: GA -02/1-7063ಇದು ದಿನಾಂಕ : 20 -10 -208 ರಂದು ಪ್ರಥಮ 
ಮಾಹಿತಿ ಸಂಖ್ಯೆ : 02 /2008 - 09 , ದಿನಾಂಕ: 20 - 10 - 2008 ರನ್ವಯ ದಾಖಲಾದ ಗುನ್ನೆಯಲ್ಲಿ ಅನಧಿಕೃತವಾಗಿ ಸಾಗ ನಗಗಳು 15 = 0 .522 ಘ. ಮೀ . ಕಳ್ಳ 
ಸಾಗಾಣಿಕೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71( ಎ) ರಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆನ್ನುವ 
ಅಂಶವು ಮನದಟ್ಟಾಗಿದೆ. 

ಆದ್ದರಿಂದ ಈ ಕೆಳಗಿನಂತೆ ಆದೇಶ: 


: ಆದೇಶ : 


ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ .ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 ( ಎ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ಟಾಟಾಸುಮೋ ವಾಹನಸಂಖ್ಯೆ : GA - 02 /1 -7063 ಮತ್ತು 
ಅದರಲ್ಲಿದ್ದ ಸಾಗ ನಗಗಳು 15 = 0.522 ಘ . ಮೀ . ನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 


ವಾಹನದ ವಿವರ: 


GA - 02 / 1 - 7063 


1) ನೋಂದಣಿ ಸಂಖ್ಯೆ 
2) ಇಂಜಿನ್ ನಂಬರ 
3 ) ಚಾಸಿ ನಂಬರ 
4) ವಾಹನದ ಮಾದರಿ 


483DH41JRQ757094 
385003JRQ921297 
ಟಾಟಾ ಸುಮೊ ( ನಾಲ್ಕು ಗಾಲಿ) 


ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ: 23 - 01 - 2015 ರಂದು ಈ ನ್ಯಾಯಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ 
ಮಾಡಿರುತ್ತೇನೆ. 


Certified Copy 


PR - 288 


ಟಿ.ಹೀರಾಲಾಲ್, ಭಾ . ಅ. ಸೇ . 
ಅಧಿಕಾರಿಯುತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
ಕಾರವಾರ ವಿಭಾಗ, ಕಾರವಾರ . 


SC - 05 


೧೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

ಭಾಗ ೩ 
ತಹಶೀಲ್ದಾರರವರ ಕಾರ್ಯಾಲಯ , ಶಿರಸಿ 

ನಂ . ಅಭಿಲೇಖಾಲಯ / ವಿವ/ 1827 / 2014 - 15 ದಿನಾಂಕ: 17 - 12 - 2014 
ಮಾಹಿತಿ ಪಡೆಯಲು ಹಕ್ಕು 2005 ರ ಅಧಿನಿಯಮದ ಅಧ್ಯಾಯ II ರ ಪರಿಚ್ಛೇದ (ಸೆಕ್ಷನ್) 4 (1)( ಬಿ) (i) ರನ್ವಯ 
1) ಇಲಾಖೆಯ ಪರಿಚಯ ಹಾಗೂ ಕಾರ್ಯಚಟುವಟಿಕೆಗಳನ್ನು ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. 

ಸರ್ಕಾರಿ ನೌಕರರು ಸರ್ಕಾರದ ಬಹುದೊಡ್ಡ ಆಸ್ತಿಯಾಗಿದ್ದು, ಸರ್ಕಾರದ ಆಡಳಿತದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸರ್ಕಾರಿ ನೌಕರರು 
ಖಾಯಂ ಮತ್ತು ನಿಷ್ಪಕ್ಷಪಾತವಾದ ಸಾಧನ. ಸರ್ಕಾರಿ ನೌಕರರ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಸಂರಕ್ಷಿಸುವುದು ತಮ್ಮ ಕರ್ತವ್ಯವೆಂದು 
ಸರ್ಕಾರಗಳು ಯಾವಾಗಲೂ ಭಾವಿಸಿದೆ. ಸರ್ಕಾರದ ಮಹತ್ತರ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗುವದು ಸರ್ಕಾರದ ನೀತಿ. 

ಸಂಘಟನೆಯ ವಿವರಗಳು 
ತಹಶೀಲ್ದಾರ ಶಿರಸಿ 


ಉಪ ತಹಶೀಲ್ದಾರರು 


ಭೂದಾಖಲೆಗಳ ಶಾಖೆ 


ಬನವಾಸಿ / ಹುಲೇಕಲ್ /ಸಂಪಖಂಡ 


ಪರ್ಯಾವೇಕ್ಷಕರು 


ವಿಷಯ ನಿರ್ವಾಹಕರು 


ಶಿರಸ್ತೇದಾರರು 


ವಿಷಯನಿರ್ವಾಹಕರು/ಭೂಮಾಪಕರು 


ಜವಾನರು 


ವಿಷಯ ನಿರ್ವಾಹಕರು 


ಜವಾನರು/ ಬಾಂದ ಜವಾನರು 


ಜವಾನರು 


ಪಜಾ ಪ್ರಭುತ್ವವೆಂದರೆ ಜನರಿಂದ ಜನರಿಗಾಗಿ ನಡೆಸುವ ಆಡಳಿತ ಎಂಬ ಮಾತು ಕಾರ್ಯರೂಪಕ್ಕೆ ಬರಬೇಕಾಗಿರುತ್ತದೆ . ತಹಶೀಲ್ದಾರ ಶಿರಸಿ ರವರು 
ಕಾರ್ಯಾಲಯದ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರಾಗಿದ್ದು ತಾಲೂಕಿನ ಕಾನೂನು ಸೂವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ಆಧಿಕಾರವುಳ್ಳವರಾಗಿದ್ದಾರೆ ಹಾಗೂ 
ಜವಾಬ್ದಾರರಾಗಿದ್ದಾರೆ. ಅವರನ್ನು ಸರಕಾರದ ಅಧಿಸೂಚನೆಯಂತೆ ಸಾರ್ವಜನಿಕ ಪ್ರಾಧಿಕಾರವೆಂದು ಘೋಷಿಸಲಾಗಿದೆ. ಕಚೇರಿಯ ಒಳ ಆಡಳಿತ ನೋಡಲು 

ಅವರನ್ನು ಸಹ ಮೇಲ್ಕಾಣಿಸಿದ ಸರಕಾರದ ಅಧಿಸೂಚನೆಯ ಪ್ರಕಾರ ಸಕ್ಷಮ ಪ್ರಾಧಿಕಾರರೆಂದು ಘೋಷಿಸಲಾಗಿದೆ. 
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟೂ 11 ತಾಲೂಕುಗಳಿದ್ದು, ಅವುಗಳ ಪೈಕಿ ಶಿರಸಿ ತಾಲೂಕುವು ಒಂದಾಗಿದೆ. ಶಿರಸಿ ತಾಲೂಕಿಗೆ 
ಸಂಬಂಧಿಸಿರುವಂತೆ ಒಟ್ಟು ನಾಲ್ಕು ಹೋಬಳಿಗಳು ಇರುತ್ತದೆ. ಅವು ಶಿರಸಿ, ಬನವಾಸಿ, ಹುಲೇಕಲ್ , ಸಂಪಖಂಡ ಆಗಿರುತ್ತದೆ. 

ಈ ಕಾರ್ಯಾಲಯದಲ್ಲಿ ತಹಶೀಲ್ದಾರ ಗೇಡ್- 1 ಹುದ್ದೆ - 1 , ತಹಶೀಲ್ದಾರ, ಗ್ರೇಡ್ - 2 ಹುದ್ದೆ - 1, ಶಿರಸ್ತೆದಾರ - 4 , ಪ . ದ. ಸ - 4 ಸಿಬ್ಬಂದಿಗಳು , 
ದ್ವಿ. ದ. ಸ- 10, ಬೆರಳಚ್ಚುಗಾರರು -3, ಒಬ್ಬ ವಾಹನ ಚಾಲಕರು, 5 ಡಿ ದರ್ಜೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು, ಸಂಕಲನದ ಹಂಚಿಕೆಯನ್ನು ಲಭ್ಯವಿರುವ 
14 ಜನ ” ಸಿ ವರ್ಗದ ಸಿಬ್ಬಂದಿಯವರಿಗೆ ಸಂಕಲನದ ಒತ್ತಡವನ್ನು ಪರಿಗಣಿಸಿ ಹಂಚಲಾಗಿದೆ. 

ಸರಕಾರದ ಹಾಗೂ ಸಿಬ್ಬಂದಿ ನೇಮಕಾತಿ ಅಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳು ಕಾರವಾರರವರ ಸುತ್ತೋಲೆ, ಮಾರ್ಗದರ್ಶನ ಹಾಗೂ 
ನಿರ್ದೇಶನಗಳನ್ನು ಪಾಲಿಸಿ ಕಾರ್ಯನಿರ್ವಹಿಸಲಾಗುತ್ತದೆ. 

( 11) ತಹಶೀಲ್ದಾರರ ಮತ್ತು ಸಿಬ್ಬಂದಿಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು. 
ಕೆಳಕಂಡ ಸಾಮಾನ್ಯ ಕಾರ್ಯಗಳನ್ನು ಪ್ರಮುಖವಾಗಿ ನಿರ್ವಹಿಸುತ್ತದೆ. 
1) ಕಾರ್ಯಕಾರಿ ದಂಡಾಧಿಕಾರತ್ವ ಮೂಲಕ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವದು. 

ಸರಕಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಾರ್ವಜನಿಕ ದೂರು ನಿರ್ವಹಣೆ. 
ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಸಾರ್ವಜನಿಕ ವಿತರಣೆ ವ್ಯವಸ್ಥೆಯ ನಿರ್ವಹಣೆ. 
ಎಲ್ಲಾ ರೀತಿಯ ಚುನಾವಣೆಯನ್ನು ನಡೆಸುವದು . 
ಎಲ್ಲಾ ರೀತಿಯ ಗಣತಿ ಕಾರ್ಯವನ್ನು ನಡೆಸುವದು . 
ಎಲ್ಲಾ ಔಪಚಾರಿಕ ಸಮಾರಂಭಗಳಲ್ಲಿ ರಾಜ್ಯದ ಪರವಾಗಿ ಶಿಷ್ಟಾಚಾರ ಕಾರ್ಯನಿರ್ವಹಿಸುವದು. 
ಪ್ರಕೃತಿ ವಿಕೋಪ ನಿರ್ವಹಣೆ, ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಶೇಷಗಳಿಂದ ಬಾಧಿತರಾದವರಿಗೆ ಪರಿಹಾರ ಮನರವಸತಿ ಮತ್ತು 
ಪುನರ ನಿರ್ಮಾಣ ಕಾರ್ಯನಿರ್ವಹಣೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೩೭೯ 


8) ಯೋಜನೆ ಮತ್ತು ಸಂಸ್ಥೆ ಮತ್ತು ಭಾದಿತ ಕುಟುಂಬಗಳಿಗೆ ಪುನರವಸತಿ ಮತ್ತು ನಿರ್ಮಾಣ ನಿರ್ವಹಣೆ. 
9) ಕೇಂದ್ರ ಮತ್ತು ರಾಜ್ಯ ಸರಕಾರಗಳ ವಿವಿಧ ಯೋಜನೆಗಳ ಕಾರ್ಯಕ್ರಮಗಳ ಸಮನ್ವಯ ಹಾಗೂ ಪರಿವೀಕ್ಷಣಾ ಕಾರ್ಯನಿರ್ವಹಣೆ. 

ಮಾಶಾಸನಗಳಾದ ವೃದ್ದಾಪ್ಯ, ಅಂಗವಿಕಲ , ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ರಾ . ಸಾ . ಕು . ನೆ ಯೋಜನೆ, ಆದರ್ಶ ವಿವಾಹ, 
ದೇವದಾಸಿ ಪದ್ಧತಿ ಮತ್ತಿತರ ಸಾಮಾಜಿಕ ಸುರಕ್ಷತೆಯನ್ನು ನಿರ್ವಹಿಸುವದು. 

ಜನನ ಮರಣ ನೋಂದಣಿ 
11) ಆದಾಯ , ಜಾತಿ, ಧಮಾ ನಿವಾಸ ರಾಷ್ಟ್ರೀಯತೆ, ಅಲ್ಪಸಂಖ್ಯಾತರ ಸ್ಥಾನಮಾನಗಳ ಬಗ್ಗೆ ಪ್ರಮಣ ಪತ್ರ ನೀಡಿರುವ ಬಗ್ಗೆ ಪರಿಶೀಲನೆ. 
12) ಎಲ್ಲಾ ನ್ಯಾಯಾಲಯಗಳ ಸರಕಾರಿ ವ್ಯಾಜ್ಯ ನಿರ್ವಹಣೆ 
13 ) ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಾಲಯಗಳ ನಿರ್ವಹಣೆ 
14) ಅಧೀನ ಕಚೇರಿಗಳ ತಪಾಸಣೆ. 
ತಹಶೀಲ್ದಾರ, ಶಿರಸಿ 

ಶಿರಸಿ ತಾಲೂಕು ದಂಡಾಧಿಕಾರಿಗಳಾಗಿದ್ದು, ಕಛೇರಿಯ ಆಡಳಿತ ಮೇಲ್ವಿಚಾರಣೆ, ಹಣಕಾಸಿನ ವಿಷಯಕ್ಕೆ 
ಸಂಬಂಧ ಪಟ್ಟ ಕರ್ತವ್ಯ ಮತ್ತು ಜವಾಬ್ದಾರಿಗಳು , ವಿವಿಧ ವಿಷಯಗಳ ಬಗ್ಗೆ ಸಭೆಗಳನ್ನು ನಡೆಸುವದು 
ಹಾಗೂ ಸಭೆಗಳಲ್ಲಿ ಭಾಗವಹಿಸುವುದು , ತಮ್ಮ ಅಧೀನದಲ್ಲಿ ಬರುವ ನಾಡಕಛೇರಿಗಳ ದಪ್ತರ ತಪಾಸಣೆ 

ಕಾರ್ಯನಿರ್ವಹಿಸುವದು, ಇನ್ನಿತರೆ ಕರ್ತವ್ಯಗಳನ್ನು ನಿಭಾಯಿಸುವದು. 
ಪ್ರದಸ 

ಕಚೇರಿ ಅಧೀನದಲ್ಲಿ ಬರುವ ವಿಷಯಗಳಲ್ಲಿ ಅವರಿಗೆ ವಹಿಸಿದ ಸಂಕಲನದ ಎಲ್ಲಾ 
ಕೆಲಸಗಳನ್ನು ನಿರ್ವಹಿಸುವದು. 
ಕಚೇರಿ ಅಧೀನದಲ್ಲಿ ಬರುವ ವಿಷಯಗಳಲ್ಲಿ ಅವರಿಗೆ ವಹಿಸಿದ ಸಂಕಲನದ ಎಲ್ಲಾ 

ಕೆಲಸಗಳನ್ನು ನಿರ್ವಹಿಸುವದು. 
ಬೆರಳಚ್ಚಗಾರರು 

ಕಚೇರಿಯ ಎಲ್ಲಾ ವಿಷಯಗಳ ಬಗ್ಗೆ ಕಾಗದ ಪತ್ರಗಳನ್ನು ಬೆರಳಚ್ಚು ಹಾಗೂ ಗಣಕ ಯಂತ್ರದಲ್ಲಿ 

ಅಳವಡಿಸುವ ಕರ್ತವ್ಯವನ್ನು ನಿರ್ವಹಿಸುವದು. 
ವಾಹನ ಚಾಲಕ 

ತಹಶೀಲ್ದಾರ, ಶಿರಸಿ ರವರೊಂದಿಗೆ ವಾಹನ ಚಲಾಯಿಸಿ, ವಾಹನ ನಿರ್ವಹಣೆ ಬಗ್ಗೆ ಕಾಳಜಿ ವಹಿಸುವುದು. 
* ಡಿ ದರ್ಜೆ ನೌಕರರು 

ಕಾರ್ಯಾಲಯದ ಶುಚಿತ್ವ ಹಾಗೂ ಕಚೇರಿಯ ಸುಗಮ ಆಡಳಿತ ನಿರ್ವಹಣೆಗಾಗಿ ತಹಶೀಲ್ದಾರ ಹಾಗೂ 
( ಜವಾನರು) 

ಸಿಬ್ಬಂದಿ ವರ್ಗದವರಿಗೆ ಸಹಾಯ ಮಾಡುವದು, ಪಿಠೋಪಕರಣಗಳ ಜವಾಬ್ದಾರಿ, ಸ್ಪೆನ್ಸಿಲ್, ಜೆರಾಕ್ತ, ಪ್ಯಾಕ್ಷ, 
ವಾಯರಲೆಸ್ ಯಂತಗಳ ನಿರ್ವಹಣೆ, ಕಚೇರಿಯ ಖಜಾನೆ - ಬ್ಯಾಂಕ್ ಕೆಲಸ ನಿರ್ವಹಿಸುವದು. 


ದ್ವಿ. ದ. ಸ 


( III) ನಿರ್ಣಯ ತೆಗೆದುಕೊಳ್ಳುವಲ್ಲಿ ಪಾಲಿಸಬೇಕಾದ ವಿಧಿ ವಿಧಾನಗಳು, ಪರಿವೀಕ್ಷಣೆ ಮತ್ತು ಜವಾಬ್ದಾರಿ ವಿವರಗಳು: 

ಉಪತಹಶೀಲ್ದಾರ ಕಛೇರಿಯ ಯಾವುದೇ ಪತ್ರ ವ್ಯವಹಾರವು ಸ್ವೀಕೃತಿಯ ರಜಿಸ್ಟರ್ ಮೂಲಕ ಕಚೇರಿಯ ವಿಷಯ ನಿರ್ವಾಹಕರಿಗೆ ತಲುಪಿದ 
ಮೇಲೆ ವಿಷಯ ನಿರ್ವಾಹಕರು ಕಡತದಲ್ಲಿ ತೆಗೆದುಕೊಂಡು ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಪ್ರಸ್ತಾವನೆಯನ್ನು ಕಚೇರಿಯ ಮೇಲ್ವಿಚಾರಕರ 
ಮುಖಾಂತರ ತಹಶೀಲ್ದಾರ, ಶಿರಸಿ ರವರಿಗೆ ಮಂಡಿಸಲಾಗುತ್ತದೆ. ಉಪತಹಶೀಲ್ದಾರ, ಬನವಾಸಿ ಹುಲೇಕಲ್ , ಸಂಪಖಂಡ ರವರು ತಮಗೆ ಪತ್ಯಾಯೋಜಿಸಿದ 
ಅಧಿಕಾರದನ್ವಯ ಪ್ರಸ್ತಾವನೆಯ ಬಗ್ಗೆ ಕೈಕೊಳ್ಳಬೇಕಾದ ಅನುಕಮದ ಕುರಿತು ನಿರ್ಣಯಿಸುವರು. ಅಥವಾ ಅಗತ್ಯವಿದ್ದಲ್ಲಿ ಆದೇಶಕ್ಕಾಗಿ ಕಡತವನ್ನು 
ತಹಶೀಲ್ದಾರ, ಶಿರಸಿ, ರವರಿಗೆ ಮಂಡಿಸಲಾಗುವದು ಹಾಗೂ ಅವರ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗುವದು. 
(IV) ಕರ್ತವ್ಯ ನಿರ್ವಹಣೆಯಲ್ಲಿ ಅಳವಡಿಸಿಕೊಂಡಿರುವ ಸೂತಗಳು / ವಿಧಿವಿಧಾನಗಳು: 

ತಹಶೀಲ್ದಾರ ಹಾಗೂ ತಾಲೂಕ ಸರ್ಕಾರದಿಂದ ಪದತ್ತವಾದ ಅಧೀಕಾರದಂತೆ ಹಾಗೂ ಆರ್ಥಿಕ ಅಧಿಕಾರ ಪತ್ಯಾಯೋಜನೆಯಂತೆ 
ದಂಡಾಧಿಕಾರಿಗಳು, ಶಿರಸಿ ಕರ್ತವ್ಯಗಳನ್ನು ಆದ್ಯತೆ ಮೇರೆಗೆ ನಿರ್ವಹಿಸುವದು. ಹಾಗೂ ಈ ಕೆಳಗಿನ ಪಕಾರ್ಯಗಳು ಮತ್ತು 

ಕರ್ತವ್ಯಗಳು ನಿರ್ವಹಿಸಲಾಗುತ್ತದೆ. 
1. ಭೂಮಿ ವಿಷಯಕ್ಕೆ ಸಂಬಂಧಿಸಿದ ಕಡತಗಳನ್ನು ಸಂಬಂಧಿಸಿದಂತೆ ಇದರಲ್ಲಿ ಭೂ ಮಂಜೂರಾತಿ , ಭೂ ಪರಿವರ್ತನೆ, ಭೂ ಕಂದಾಯ 

ವಿಷಯಗಳನ್ನು ಒಳಗೊಂಡ ಪ್ರಕ್ರಿಯೆ ನಿರ್ವಹಿಸಲಾಗುತ್ತಿದೆ . 
2. ಅರಣ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಹಂಗಾಮಿ ಲಾಗಣಿ ಮಂಜೂರಿ, ದಿನಾಂಕ 27 -4 -1978 ರ ಪೂರ್ವದ ಅರಣ್ಯ ಅತಿಕ್ರಮಣ 

ಸಕಮಗೊಳಿಸುವದು ಮತ್ತು ಸಾರ್ವಜನಿಕ ಉದ್ದೇಶಕ್ಕಾಗಿ ಅರಣ್ಯ ಭೂಮಿ ಮಂಜೂರಿ ಮಾಡುವದು ಮುಂತಾದ ವಿಷಯಗಳ ನಿರ್ವಹಣೆ. 
3. ಸರಕಾರದ ನಿಯಮದಂತೆ ಪ್ರಕೃತಿ ವಿಕೋಪದಡಿಯಲ್ಲಿ ಪರಿಹಾರ ಧನ ಮಂಜೂರಿ ಮಾಡುವದು, ಪ್ರಾಕೃತಿಕ ವಿಕೋಪದಡಿ ಸಾರ್ವಜನಿಕರಿಗೆ 

ವಸತಿ ಹಾಗೂ ಆಹಾರ ಧಾನ್ಯಗಳನ್ನು ಪೂರೈಸುವ ಪ್ರಕ್ರಿಯೆ . 
ಪೋಲಿಸ್ ಕಾಯ್ದೆ ಅಡಿಯಲ್ಲಿ ಮನರಂಜನೆ ನಡೆಸುವ ಸ್ಥಳಗಳ ಬಗ್ಗೆ ಲೈಸನ್ಸ ನೀಡುವದು ಹಾಗೂ ನಿರ್ವಹಣೆಯ ಬಗ್ಗೆ ಪರಿಶೀಲಿಸುವದು . 

ಚುನಾವಣೆ ಕಾಯ್ದೆ ಕೆಳಗೆ ಚುನಾವಣಾ ಕಾರ್ಯ ನಿರ್ವಹಿಸುವುದು. ಜನಗಣತಿ ಕಾರ್ಯ ನಿರ್ವಹಿಸುವುದು. 
6. ರಾಷ್ಟ್ರೀಯ ಸಾಮಾಜಿಕ ಕುಟುಂಬ ನೆರವು ಯೋಜನೆಯಡಿಯಲ್ಲಿ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರುವ ಸಂತಸ್ಥರಿಗೆ ಅಂತ್ಯ ಸಂಸ್ಕಾರ 

ಸಹಾಯ ನಿಧಿ , ಭಾಗ್ಯ ಲಕ್ಷ್ಮಿ ಯೋಜನೆ, ಮಡಿಲು ಯೋಜನೆ, ಆದರ್ಶ ವಿವಾಹ ಯೋಜನೆ, ಜನಶೀ ಯೋಜನೆ, ವಿಧವಾ , ಅಂಗವಿಕಲ, 
ರಾಷ್ಟ್ರೀಯ ವೃದ್ಧಾಪ್ಯ ವೇತನದ ಯೋಜನೆ, ಸಂಧ್ಯಾ ಸುರಕ್ಷಾ , ಸಂತ್ರಸ್ಥರಿಗೆ ಪರಿಹಾರ ಧನ ವಿತರಣೆ ಕಾರ್ಯಕ್ರಮ . 


೧೩೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 


ಭಾಗ ೩ 


7. ರಾಜ್ಯ ಹಾಗೂ ಕೇಂದ್ರ ಸರಕಾರದ ವತಿಯಿಂದ ನಡೆಯುವ ಉತ್ಸವಗಳಲ್ಲಿ ಹಾಗೂ ಪಂದ್ಯಾಟಗಳನ್ನು ನಿರ್ವಹಿಸುವಲ್ಲಿ ಕಾರ್ಯ ನಿರ್ವಹಿಸುವುದು. 
8. ತಾಲೂಕಿನ ಭೂ ದಾಖಲೆಗಳ ನಿರ್ವಹಣೆ ಮತ್ತು ಎಲ್ಲ ಜಮೀನುಗಳ ಭೂ ಮಾಪನ | 

ಗಾಂವಠಾಣ, ಗೋಮಾಳ , ಗುಂಡುತೋಪು, ಕೆರೆ ಅಂಗಳ , ಉಪ ವನಗಳು ಇತ್ಯಾದಿ ಸಾಮುದಾಯಿಕ ಜಮೀನುಗಳು ಸೇರಿದಂತೆ ಎಲ್ಲಾ 

ಸರಕಾರಿ ಜಮೀನುಗಳ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆ. 
10 . ಭೂ ಮಂಜೂರಾತಿ, ಅಕ್ರಮ ಸಕ್ರಮ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸುವುದು 
11. ಭೂ ಸುಧಾರಣೆ ಮತ್ತು ಗೇಣಿದಾರಿಕೆ ನಿಭಂದನೆಗಳ ನಿರ್ವಹಣೆ. 
12 . ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಗಳ ಜಮೀನು ರಕ್ಷಣೆ 
13. ಭೂ ಪರಿವರ್ತನೆ ಮತ್ತು ಸರಿಯಾದ ರೀತಿಯಲ್ಲಿ ಬಡಾವಣೆಗಳ ಅಭಿವೃದ್ದಿ 
14 . ಸಾರ್ವಜನಿಕ ಉದ್ದೇಶಕ್ಕಾಗಿ ಖಾಸಗಿ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಸಹಾಯಕರಾಗಿ ಕಾರ್ಯ 

ನಿರ್ವಹಿಸಲಾಗುವದು. 
15 . ಸ್ಥಿರಾಸ್ಥಿಗಳ ವ್ಯವಹಾರ, ಉಯಿಸಲು ಒಪ್ಪಂದ, ಇತ್ಯಾದಿಗಳ ನೊಂದಣಿ ಮತ್ತು ಮುದ್ರಾಂಕ ಶುಲ್ಕ ವಸೂಲಾತಿ. 
ಪರ್ಯಾವೇಕ್ಷಕರು 

ಇವರು ತಾಲೂಕಾಧಿಕಾರಿಗಳ ತಾಂತ್ರಿಕ ಸಹಾಯಕರಾತಿ ಭೂಮಾಪನ ವಿಭಾಗದ ದಪ್ತರ ತಪಾಸಣೆ 
ಕಾರ್ಯನಿರ್ವಹಿಸುವದು, ಕ್ಲಿಷ್ಟಕರವಾದ ಪ್ರಕರಣಗಳಲ್ಲಿ ಪರ್ಯಾವೇಕ್ಷಕರಿಗೆ ಮಾರ್ಗದರ್ಶನ ಮಾಡುತ್ತಾರೆ. 

ಹಾಗೂ ಪ್ರಕರಣಗಳ ವಿಲೇವಾರಿಗೆ ಸಹ ಜವಾಬ್ದಾರರಾಗಿರುತ್ತಾರೆ . 
ಶಿರಸ್ತೇದಾರರು 

ಕಚೇರಿಯ ಹಾಗೂ ಸಿಬ್ಬಂದಿಗಳ ಮೇಲ್ವಿಚಾರಣೆ/ಅಧೀನ ಕಚೇರಿಗಳ ತಪಾಸಣೆ ಟಿಪ್ಪಣಿ ತಯಾರಿಸುವ 
ಜವಾಬ್ದಾರಿ/ಕಂದಾಯ ಲೆಕ್ಕ ಪರಿಶೋಧಕರ, ಮಹಾಲೇಖಪಾಲರ ಆಡಿಟ್ ವರದಿ ನಿಖಾಲೆ ಎನ್.ಎಸ್ . ಎ . ಪಿ / 

ಚುನಾವಣೆ ಇತ್ಯಾದಿ ಕೆಲಸಗಳನ್ನುನಿರ್ವಹಣೆ.. 
ಪ . ದ . ಸಹಾಯಕರು 

ಕಡತ ಸ್ವೀಕೃತಿಗಳನ್ನು ಮಂಡಿಸಲು 5 ದಿನಗಳವರೆಗೆ ಕಾಲಾವಕಾಶ (ಕೈಪಿಡಿಯಂತೆ) ಹಾಗೂ ವಹಿಸಿದ 

ಕರ್ತವ್ಯಗಳನ್ನು ಆಯಾ ದಿನವೇ ಅಥವಾ ಮರು ದಿನ ನಿರ್ವಹಿಸತಕ್ಕದ್ದು . 
ದ್ವಿ . ದ .ಸಹಾಯಕರು 

ಕಡತ ಸ್ವೀಕೃತಿಗಳನ್ನು ಮಂಡಿಸಲು 5 ದಿನಗಳವರೆಗೆ ಕಾಲಾವಕಾಶ (ಕೈಪಿಡಿಯಂತೆ ) ಹಾಗೂ ವಹಿಸಿದ 

ಕರ್ತವ್ಯಗಳನ್ನು ಆಯಾ ದಿನವೇ ಅಥವಾ ಮರು ದಿನ ನಿರ್ವಹಿಸತಕ್ಕದ್ದು . 
ಬೆರಳಚ್ಚುಗಾರರು 

ಶಾಖೆಯಲ್ಲಿ ನಿರ್ವಹಿಸಬೇಕಾದ ಕೆಲಸಗಳನ್ನು ಆ ದಿನವೆ ಅಥವಾ ಮರು ದಿನ ನಿರ್ವಹಿಸತಕ್ಕದ್ದು. 
ವಾಹನ ಚಾಲಕ 

ತಮಗೆ ವಹಿಸಲಾದ ಕರ್ತವ್ಯವನ್ನು ಕಾಳಜಿಯಿಂದ ನಿರ್ವಹಿಸುವದು. 
* ಡಿ ದರ್ಜೆ ನೌಕರರು ತಮಗೆ ವಹಿಸಲಾದ ಕರ್ತವ್ಯಗಳನ್ನು ತಕ್ಷಣ ನಿರ್ವಹಿಸುವದು . 


ನೌಕರರು ಯಾವತ್ತು ಸಂಬಂಧಪಟ್ಟ ಸಂಕಲನದ ಬಗ್ಗೆ ಬಂದ ಸಾರ್ವಜನಿಕ ಅರ್ಜಿಗಳು , ಅಪೀಲುಗಳು ಹಾಗೂ ಅಧೀನ ಕಾರ್ಯಾಲಯದಿಂದ 
ಬಂದ ಕಡತಗಳನ್ನು ಕಾಯ್ದೆ ಮಿತಿಯಲ್ಲಿ ಪರಿಶೀಲಿಸಿ, ಆಧಿಕಾರಿಗಳಿಗೆ ಕಚೇರಿಯ ವ್ಯವಸ್ಥಾಪಕರ ಮುಖಾಂತರ ಟಿಪ್ಪಣೆಯೊಂದಿಗೆ ಮಂಡಿಸಿ ಅಧಿಕಾರಿಗಳಿಂದ 
ಅಂದರೆ ಕಚೇರಿ ಮುಖ್ಯಸ್ಥರಿಂದ ಆದೇಶ ಪಡೆದು ಆ ಆದೇಶದಂತೆ ಮುಂದಿನ ಕ್ರಮ ಕೈಕೊಂಡು ಕೆಲಸ ನಿರ್ವಹಿಸುತ್ತಾರೆ. 
ಈ ಕೆಳಗಿನಂತೆ ಸಂಕಲನದ ಹಂಚಿಕೆ ಮಾಡಲಾಗಿದೆ. 
ತಹಶೀಲ್ದಾರ, ಶಿರಸಿ ರವರ ಕಾರ್ಯಾಲಯದ ಸಿಬ್ಬಂದಿಗಳು ಹೊಂದಿರುವ ಸಂಕಲನಗಳ ವಿವರ 
| ಶ್ರೀ ವಿ . ಟಿ . ಹೆಗಡೆ, 

ತಾಲೂಕ ಆಡಳಿತ ಶಿರಸ್ತೆದರರು ಹಾಗೂ ಭೂಮಿ ಶಿರಸ್ತೇದಾರರು 
ಶ್ರೀ ವಿ . ಜಿ. ನಾಯ್ಕ, ಪ್ರದಸ 

ಭೂಮಿ, ಭೂಸುಧಾರಣೆ 
ಮಂಜುಳಾ ಭಟ್ಕಳ , ದ್ವಿದಸ 

ಆರ್ . ಆರ್. ಟಿ . 
ಸೋನಾಕೋಠಾರಕರ , ಪ್ರ. ದ.ಸ. 

ಆರ್‌ಇವಿ, ಆರ್‌ . ಆರ್‌, ಸಿ , ವರ್ಕಡನ್ 
ಕು : ಪ್ರೀತಿ ಟಿ. ನಾಯ್ಕ 

ಕಿಯೋಸ್ಕ 
ವಿಧ್ಯಾ ಹೆಗಡೆ, ದ್ವಿದಸ 

ಸಿಬ್ಬಂದಿ ಮತ್ತು ಲೆಕ್ಕಪತ್ರ 
ಕು : ಪ್ರಮೋದ ನಾಯ್ಕ , ಗ್ರಾ . ಲೆ. 

ಕಿಯೋಸ್ಕ 
ವನಿತಾ ರಘುನಾಥಿ, ದ್ವಿದಸ 

ಆರಾಧನಾ, ಡಿವಿ.ಎಸ್. 
ಪ್ರದೀಪ ಜಿ ನಾಯ್ಕ, ಗ್ರಾ . ಲೆ 

ಕಿಯೋಸ್ಕ 
10 ಕೊಟ್ರೇಶ ಯು . ಗ್ರಾ . ಲೆ. 

ಕಿಯೋಸ್ಕ 
11 ಮಂಜುಳಾ ಟಿ. ನಾಯ್ಕ , ದ್ವಿ. ದ. ಸ. 

ಜನಗಣತಿ, ಎಂಎಜಿ, ಬಾಲಕಾರ್ಮಿಕ, ಜೀತದಾಳು , ಎಸ್‌ಸಿ / ಎಸ್‌ಟಿ ಪ್ರಮಾಣ ಪತ್ರ. 
12. ವಾಮನರಾವ ಬರ್ಗೆ, ಗ್ರಾ.ಲೆ 


೧೩೮೧ 


ಭಾಗ ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 
13. | ಹರಿಶ್ಚಂದ್ರ ಚಮಗಾರ , ಗ್ರಾಲೆ 

ಆವಕ- ಜಾವಕ , ಪಿ . ಜಿ . ಸಿ . 
ರಶ್ಮಿ ಡಿ. ನಾಯ್ಕ , ಗ್ರಾ . ಲೆ.( ಹೆ ), ಶಿರಸಿ ಸಕಾಲ/ ಸಿ . ಎ .ಎಲ್ 
17 . ಶ್ರೀಧರ ಟಿ . ಚಿನ್ನಸ್ವಾಮಿ , ಬೆರಳಚ್ಚುಗಾರ ಬೆರಳಚ್ಚು ಕೆಲಸ 


16. 


ಶ್ರೀಮತಿ ಜಲಜಾಕ್ಷಿ, 

ಸಾಮಾಜಿಕ ಭದ್ರತಾ ಯೋಜನೆಯ ಮೇಲುಸ್ತುವಾರಿ ಹಾಗೂ ಹಿಂದುಳಿದ ಮತ್ತು 
ಶಿರಸ್ತೇದಾರ ( ಸಾ . ಭ. ಯೋ . ವಿಭಾಗ) 

ಪರಿಶಿಷ್ಟ ಜಾತಿ / ಪಂಗಡಗಳಿಗೆ ಸಂಬಂಧಿಸಿದಂತೆ ಮತ್ತು ಇತರೇ ಎಲ್ಲಾ ವರ್ಗಗಳ 

ಮೇಲುಸ್ತುವಾರಿ , ಅಭಿಲೇಖಾಲಯ ಮೇಲುಸ್ತುವಾರಿ. 
| ಶ್ರೀಮತಿ ಅನಿತಾ ಗಾಂಜೇಕರ , ಪ್ರದಸ ( ಸಾಮಾಜಿಕ ಭದ್ರತಾ ಯೋಜನೆಗಳು) ಎನ್.ಎಸ್. ಎ.ಪಿ . ಒಎಪಿ, ಪಿಎಚ್‌ಪಿ, 

ಡಿಡಬ್ಲೂಪಿ, ಸಂಧ್ಯಾ ಸುರಕ್ಷಾ , ಹಾಗೂ ನೆಮ್ಮದಿ ನಾಡಕಚೇರಿ, ರೆಡ್ ಕ್ರಾಸ್, ಅರಣ್ಯ 
ರಾಧಾ, ಬೋರಕರ, ಪ್ರದಸ 

ಆದಾಯ , ಹಿಂದುಳಿದ ವರ್ಗಗಳ ಜಾತಿ ಆದಾಯ ಪ್ರಪತ್ರ 
ಕೆ. ಎನ್. ಗೌಡಾ, ದ್ವಿದಸ 

ಅಭಿಲೇಖಾಲಯ, ಮಾಹಿತಿಹಕ್ಕು 
ಕೆ.ಎಸ್. ನೇತ್ರೆಕರ, ದ್ವಿದಸ | 

ಎ. ಡಿ. ಎಂ . ಮತ್ತು ರೆಡ್ ಕ್ರಾಸ್, 
ಶ್ರೀಮತಿ ಉಷಾ ಪಾವುಸ್ಕರ, ಶಿರಸ್ತೇದಾರ ಚುನಾವಣೆ ವಿಷಯಗಳ ಮೇಲುಸ್ತುವಾರಿ. 
ಚುನಾವಣೆ 
ರಾಘವೇಂದ್ರ ಗಿರಡ್ಡಿ, ದ್ವಿದಸ 

ಚುನಾವಣೆ 
ಶ್ರೀ ಜಿ . ಜಿ . ಪಟಗಾರ, ಶಿರಸ್ತೇದಾರರು ಆಹಾರ ಶಾಖೆಯ ಉಸ್ತುವಾರಿ . 
(ಆಹಾರ ವಿಭಾಗ) 
ಬಿ . ನಾಗರಾಜಪ್ಪ, ಆಹಾರ ನಿರೀಕ್ಷಕರು, ನಗರ | ಆಹಾರ ವಿಭಾಗ 
ಶ್ರೀ ಎಸ್. ಜಿ. ಭಟ್, ತಪಾಸಕರು 
ಸಂದೀಪ ಪೈ , ದ್ವಿ.ದ. ಭೂ 

11ಇ, ಸಿಟಿ ಸರ್ವೆ 
ವಿಜಯಕುಮಾರ, ಪ್ರಸ 

ಪ್ರದಸ, ಫೋಡಿ ದುರಸ್ತಿ 
ನಾಗರಾಜ ನಾಯ್ಕ , ಕೆ.ಎಚ್ . 

ಸರ್ವೆ 
ಭೂಮಾಪಕರು 


2 . 


5 . 


| ಕೊಟ್ರೇಶ್, ಭೂಮಾಪಕರು 


ಸರ್ವೆ 


6 . 


ಜಿ. ಟಿ . ಪವಾರ, ಭೂಮಾಪಕರು 


ಸರ್ವೆ 


8 . 


ಆರ್. ಎ . ಭಟ್ಟ , ಸಿಟಿ ಸರ್ವೆ ಭೂಮಾಪಕರು ಸಿಟಿ ಸರ್ವೆ 
ಪಿ .ಎಲ್. ಫರ್ನಾಂಡೀಸ, ದ್ವಿ. ದ. ಸ. 

ಸಿಟಿ ಸರ್ವೆ. 
ಶಿರಸಿ ತಾಲೂಕಿನ ಹೋಬಳಿಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಗ್ರಾಮಲೆಕ್ಕಾಧಿಕಾರಿಗಳ ವಿವರ. 
ಹೋಬಳಿ: ಶಿರಸಿ | 


ಸಿಬ್ಬಂದಿಯ ಹೆಸರು 


ಯಾವ ಫಿರ್ಕಾದಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದಾರೆ 


ಅಂಚೆ ವಿಳಾಸ 


ಮೊಬೈಲ್ ನಂಬರ 


1. 


ಶಿರಸಿ 


9480653464 


ಶ್ರೀ ಜಿ. ಎಮ್. ಹೆಗಡೆ 
ಶ್ರೀಮತಿ ಪುಷ್ಕಾ ಶೆಟ್ಟಿ , 
ಶ್ರೀಮತಿ ಎಂ . ಬಿ . 
ಫರ್ನಾಂಡೀಸ್ 


9686217255 


ಶಿರಸಿ ಕಸಬಾ, ಶಿರಸಿ 
ಮೋ : ಹೀಪನಳ್ಳಿ, ತಾ : ಶಿರಸಿ 
ಮೋ : ಮುಂಡಿಗೇಸರ ತಾ : ಶಿರಸಿ 


ಹೀಪನಳ್ಳಿ 
ಮುಂಡಿಗೇಸರ 


9916772355 


ಕಾನಗೋಡ, ದೊಡ್ನಳ್ಳಿ 


9916739158 


ಇಸಳೂರು 


9448818498 


ಶ್ರೀಮತಿ ಆಶಾ ಭಟ್ಟ 
ಶ್ರೀ ಪಿ . ಎಸ್. ವೇಟೆಕರ 
ಶ್ರೀ ಜಿ. ಆರ್. ಪಾವಸ್ಕರ 

ಶ್ರೀಮತಿ ಶಾಂತಾ ಶೆಟ್ಟಿ, 
8, ಕು : ರಶ್ಮಿ ನಾಯಕ, 


ಕುಳವೆ 


ಮೋ : ಕಾನಗೋಡ, ತಾ : ಶಿರಸಿ 
ಮೋ : ಇಸಳೂರು, ತಾ : ಶಿರಸಿ 
ಮೋ : ಕುಳವೆ, ತಾ : ಶಿರಸಿ 
ಪೋ : ಅಜೀಬಳ ತಾ : ಶಿರಸಿ 
ತಹಶೀಲ್ದಾರ ಕಛೇರಿ, ಶಿರಸಿ 


7795223943 


ಅಕ್ಟೋಬಳ 
ಶಿರಸಿ ( ಹೆಚ್ಚುವರಿ) 


9901240857 


೧೩೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 


ಭಾಗ ೩ 


ಹೋಬಳಿ: ಬನವಾಸಿ 

1. ಶ್ರೀ ಕಿರಣ ಕುರಿ 
2. ಶ್ರೀ ಬಸವರಾಜ ಮಲ್ಲಮ್ಮನವರ 


ಬನವಾಸಿ 


ಪೋ : ಬನವಾಸಿ ತಾ : ಶಿರಸಿ 


8453316897 


9481117331 


ಬಂಕನಾಳ, ಗುಡ್ಡಾಪುರ, | ಪೋ : ಬಣಕನಾಳ , ತಾ : ಶಿರಸಿ 
ಬದನಗೋಡ 
ಬೀಳೂರ, ಬಿಸಲಕೊಪ್ಪ ಮೋ : ಬೀಳೂರ ತಾ : ಶಿರಸಿ 
ಸುಗಾವಿ, ಉಂಚಳ್ಳಿ ಪೋ : ಸುಗ್ಗಿ, ತಾ : ಶಿರಸಿ 


9242911621 


9449923185 


ಉಪತಃಶೀಲ್ದಾರ 
ಕಂದಾಯ ನಿರೀಕ್ಷಕರು 
ಗ್ರಾಮಲೆಕ್ಕಾಧಿಕಾರಿ 
ಗ್ರಾಮಲೆಕ್ಕಾಧಿಕಾರಿ 
ಗ್ರಾಮಲೆಕ್ಕಾಧಿಕಾರಿ 


ಸಂಪಖಂಡ 
ಸಂಪಖಂಡ 
ನೆಗ್ಗು 


3, | ಶ್ರೀ ಬಿ. ಆರ್. ಕಿಣಿ 
4. | ಶ್ರೀ ಆರ್. ಎಂ . ನಾಯ್ಕ 
ಹೋಬಳಿ: ಸಂಪಖಂಡ 

| ಶ್ರೀ ರಮೇಶ ಬಿ ಹೆಗಡೆ, 
2 . ಶ್ರೀ ಬಿ. ಎನ್. ಶೆಟ್ಟಿ, 

ಶ್ರೀ ಮಂಜುನಾಥ ಯು . ಜಿ 

ಶ್ರೀ ದೀಪಕ ಬಿ. ಮುಷ್ಠಿಗೇರಿ, 
5. ಶ್ರೀ ಜಾಹೀರಾಬಾನು ಎ ಸತ್ತಾರ 
ಹೋಬಳಿ: ಹುಲೇಕಲ್ 
1. | ಶ್ರೀ ಎಸ್. ಎಂ ಹೆಗಡೆ, 

| ಶ್ರೀ ಎಸ್. ಎನ್. ಶೇಟಿಯಾ 
ಶ್ರೀ ಕಿರಣ ನಾಯ್ಕ 
ಶ್ರೀಮತಿ ಲತಾ ಶಾನಭಾಗ, 
ಶ್ರೀ ಭರಮನಾಯ್ಕ , ಮ್ಯಾಗೇರಿ, 


ಶಿವಳ್ಳಿ 


ಸಂಪಖಂಡಮ ದೇವನಹಳ್ಳಿ 


೨ 


ಹುಲೇಕಲ್ 


ಹುಲೇಕಲ್ 


ಉಪತಃಶಿಲ್ದಾರ 
ಕಂದಾಯ ನಿರೀಕ್ಷಕರು 
ಗ್ರಾಮಲೆಕ್ಕಾಧಿಕಾರಿ 
ಗ್ರಾಮಲೆಕ್ಕಾಧಿಕಾರಿ 
ಗ್ರಾಮಲೆಕ್ಕಾಧಿಕಾರಿ 


4 . 


ಹುಲೇಕಲ್ 
ಸಾಲ್ಕಣಿ, ಮೇಲಿನಓಣಿಕೇರಿ 
ಸೋಂದಾ 


5 . 


(V ) ಕಚೇರಿಯಲ್ಲಿನ ನೌಕರರು ಪಕಾರ್ಯಗಳ ನಿರ್ವಹಣೆಗೆ ಬಳಸುತ್ತಿರುವ ನಿಯಮಗಳು, ನಿಬಂಧನೆಗಳು, ಸೂಚನೆಗಳು , ಕೈಪಿಡಿಗಳು ಮತ್ತು ದಾಖಲೆಗಳು : 


ಕಚೇರಿ ಕಾರ್ಯವಿಧಾನ ಕೈಪಿಡಿ 

ಇಂಡಿಯನ್ ಎಕ್ಸಪ್ಲೋಸಿವ್ ಎಕ್ಷ 1940 
3. ಇಂಡಿಯನ್ ಆರ್ಮ್ ಆಕ್ಷ 1955 

ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು - 1957 
ಕರ್ನಾಟಕ ಆರ್ಥಿಕ ಸಂಹಿತೆ 1958 
ಕರ್ನಾಟಕ ಖಜಾನೆ ಸಂಹಿತೆ 1963 
ಸಾದಿಲ್ವಾರು ವೆಚ್ಚ ಕೈಪಿಡಿ- 1958 

ಸೇವಾ ವಿಷಯಕ್ಕೆ ಸಂಬಂಧಿಸಿದ ನಿಯಮಗಳು 
9 . ಕರ್ನಾಟಕ ನಾಗರಿಕ ಸೇವಾ ( ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಗಳು) ನಿಯಮಗಳು 1994 

ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ )ನಿಯಮಗಳು 1957 
11. ಕರ್ನಾಟಕ ನಾಗರಿಕ ಸೇವಾ (ನಡತೆ) ನಿಯಮಗಳು 1966 
12 . ಮಾಹಿತಿ ಹಕ್ಕು ಅಧಿನಿಯಮ - 2005 

ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಹೊರಡಿಸಿದ ಸರಕಾರಿ ಆದೇಶಗಳು , ಅಧಿಸೂಚನೆ ಇತ್ಯಾದಿ 
ಟೆಜರಿ ಮ್ಯಾನ್ಯುವಲ್ 
ಜೀತದಾಳು ನಿರ್ಮೂಲನಾ ಕಾಯ್ದೆ 
ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ 
ಆಯುಧ ಆಧಿನಿಯಮ ಕಾಯ್ದೆ 

ಪುನರ್ ವಸತಿ ಕಾಯ್ದೆ 
19 . ಮನರಂಜನೆ ಕಾಯ್ದೆ 

ಸ್ಫೋಟಕ ಅಧಿನಿಯಮ 1884 
ಬಾಲ ಅಪರಾಧಿಗಳ ನೆರವು ಕಾಯ್ದೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೩೮೩ 


ಗಣಿ ಅಧಿನಿಯಮ 1952 
23. ಕಚೇರಿ ಗೌಪ್ಯತೆ ಕಾಯ್ದೆ 1923 
24 . ಪೆಟ್ರೋಲಿಯಂ ಅಧಿನಿಯಮ 1934 
25 . ಪೋಯಜನ್ ಕಾಯ್ದೆ 1919 

ಪಾಣಿ ದಯಾ ಆಧಿನಿಯಮ 1960 
27 . ಅವಶ್ಯಕ ವಸ್ತು ಕಾಯ್ದೆ 1980 
28, ಅವಮಾನಕರ ನಿಂದನೆ ಕಾಯ್ದೆ 1911 
29, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿರ್ಮೂಲನಾ ಕಾಯ್ದೆ 1989 
30 . ಕಾಯ್ದೆಬಾಹೀರ ಚಟುವಟಿಕೆ ನಿಯಂತ್ರಣ ಕಾಯ್ದೆ 1967 
31. ವಕ್ಷ ಕಾಯ್ದೆ 1944 ಹಾಗೂ ಇತರೆ ಮಾಹಿತಿಗಳು ಹಾಗೂ ಇನ್ನಿತರೆ ಕೈಪಿಡಿಗಳು 
32 . ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳು ಅಧಿನಿಯಮ 1997 
33. ಕರ್ನಾಟಕ ಲ್ಯಾಂಡ ರೆವಿನ್ಯೂ ಆಕ್ಷ 1964 
34 . ಕರ್ನಾಟಕ ಲ್ಯಾಂಡ ರಿಫಾರ್ಮ್ ಆಕ್ಷ 1961 
35. ಕರ್ನಾಟಕ ಲ್ಯಾಂಡ ಗ್ರಾಂಟ್ ರೂಲ್ಸ 1989 
36. ಕರ್ನಾಟಕ ಷೆಡ್ಯೂಲ್ ಕಾಸ್ಸ ಎಂಡ್ ಷೆಡ್ಯೂಲ ಟೈಬ್ಬ ಆಕ್ಷ 1978 
37 ಕರ್ನಾಟಕ ಹಲವು ಇನಾಂ ಪದ್ದತಿ ಅಧಿನಿಯಮ 1961 
38 ಕರ್ನಾಟಕ ಗ್ರಾಮ ನೌಕರಿಗಳ ರದ್ದತಿ ಅಧಿನಿಯಮ 1961 

ಕರ್ನಾಟಕ ಋಣ ವಿಮೋಚನಾ ಅಧಿನಿಯಮ 1976 
40 ಮತದಾರರ ನೋಂದಣಿ ನಿಯಮಾವಳಿ 1960 
41 ಕರ್ನಾಟಕ ಸಾರ್ವಜನಿಕ ಆವರಣಗಳ ಅಧಿನಿಯಮ 1974 ಮತ್ತು ಅದರಡಿಯ ನಿಯಮಾವಳಿ 

ಕರ್ನಾಟಕ ಪೋಲಿಸ ಅಧಿನಿಯಮ 1963 

ಪಾಣಿಗಳಿಗೆ ಹಿಂಸೆ ಅಧಿನಿಯಮ 1960 
44. ಕರ್ನಾಟಕ ಆಹಾರ ಮತ್ತು ನಾಗರೀಕ ಸೇವಾ ಅಧಿನಿಯಮ 
45 ಇನ್ನು ಹಲವಾರು ಕಾಯ್ದೆ ಪುಸ್ತಕಗಳನ್ನೊಳಗೊಂಡಿರುತ್ತದೆ. 
( VI) ಶಿರಸಿ ತಾಲೂಕು ಸ್ವಾಧೀನದಲ್ಲಿರುವ ದಸ್ತಾವೇಜುಗಳ ವಿವರಗಳು : 
1. ಸೇವಾ ಪುಸ್ತಕಗಳು (ಗ್ರೂಪ್- ಸಿ ಹಾಗೂ ಡಿ ನೌಕರರಿಗೆ ಸಂಬಂಧಿಸಿದ್ದು) 

ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹೊರಡಿಸಿದ ಸರ್ಕಾರಿ ಆದೇಶಗಳು ಅಧಿಸೂಚನೆ ಇತ್ಯಾದಿ 
3. ಸಾಮಾನ್ಯ ಸ್ವೀಕೃತಿ ವಹಿ 

ರವಾನೆ ವಹಿ 
5. ಸ್ಟಾಂಪ್ ವಹಿ 
6. ನಗದು ಪುಸ್ತಕ 

ಹಾಜರಿ ಪುಸ್ತಕ 
8, ಖರ್ಚು - ವೆಚ್ಚಗಳ ಪುಸ್ತಕ 

ಡಿ.ಸಿ . ಬಿಲ್ಲು ಪುಸ್ತಕ 
10. ನಗದೀಕರಣ ಪುಸ್ತಕ 
11. ವೇತನ ಪಾವತಿ ಪುಸ್ತಕ 
12 . ಪೀಠೋಪಕರಣ ಮತ್ತು ಇತರೆ ಸಾಮಗಿಗಳ ವಹಿ 

ಕಛೇರಿಯ ಆದೇಶ ಪುಸ್ತಕ 
14 . ಸಿಬ್ಬಂದಿಗಳ ರಜೆ ಲೆಕ್ಕಗಳು 
15 . ಗ್ರಂಥಾಲಯ ವಹಿ 
16 . ವೈಯಕ್ತಿಕ ವಹಿ 


ಆ 


೧೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 

ಭಾಗ ೩ 
17. ಸಿಬ್ಬಂದಿಗಳ ನೋಂದಣಿ ವಹಿ 
18 . ಸಿಬ್ಬಂದಿಗಳ ಹಾಜರಾತಿ ವಹಿ 
19 . ತಹಶೀಲದಾರ ಶಿರಸಿರವರ ದಿನಚರಿ 

ಇವುಗಳನ್ನು ಹೊರತುಪಡಿಸಿ ಶಿರಸಿ ತಾಲೂಕು ಕಛೇರಿ ಕಾರ್ಯಾಲಯದಲ್ಲಿ ಮೇಲೆ ರೂಪಿಸಲಾದ ಕಾಯ್ದೆ ನಿಯಮಗಳಡಿ ನಿರ್ವಹಿಸುವ ಎಲ್ಲಾ 
ಕಡತಗಳಲ್ಲಿ ಅಂತಿಮ ಆದೇಶ ನೀಡಿ ಮುಕ್ತಾಯವಾದ ನಂತರ ಪತಿ ಕಡತಗಳ ಪಾಮುಖ್ಯತೆಯನ್ನು ಅನುಸರಿಸಿ ಪವರ್ಗ ಎ , ಬಿ , ಸಿ, ಡಿ ಮತ್ತು ಇ ಎಂದು 
ವರ್ಗಿಕರಿಸಿ ನಿರ್ವಹಿಸಲಾಗುತ್ತದೆ. ಪ್ರತಿ ವರ್ಗಿಕರಣದ ಅವಧಿ ಕೆಳಕಂಡಂತಿರುತ್ತದೆ. 

ಎ ಇಂಡೆಕ್ಸ ಶಾಶ್ವತ 
ಬಿ ಇಂಡೆಕ್ಸ 30 ವರ್ಷಗಳು 
ಸಿ ಇಂಡೆಕ್ಸ 10 ವರ್ಷಗಳು 

ಇಂಡೆಕ್ಸ 5 ವರ್ಷಗಳು 3 

ಇ ಇಂಡೆಕ್ಸ 1 ವರ್ಷ 
(VII) ಕಾರ್ಯನೀತಿಯನ್ನು ರೂಪಿಸಲು ಅಥವಾ ಅನುಷ್ಠಾನಗೊಳಿಸುವ ಬಗ್ಗೆ ಜನಪತಿನಿಧಿಗಳ ಜೊತೆ 

ಸಮಾಲೋಚಿಸಲು ಅಥವಾ ಪಾತಿನಿದ್ಯಕ್ಕೆ ಇರುವ ವ್ಯವಸ್ಥೆಗಳ ವಿವರಗಳು ವಿಷಯ ನಿರ್ವಾಹಕರು ಸ್ವೀಕೃತವಾದ ಟಪಾಲುಗಳನ್ನು 5 
ದಿನಗಳೊಳಗಾಗಿ ಮಂಡಿಸಿ ನಿಖಾಲೆ ಗೊಳಿಸುವಂತೆ ಕಾಲಾವಕಾಶ ನಿಗದಿಪಡಿಸಲಾಗಿದೆ. 

ಸಾರ್ವಜನಿಕರು ನಕಲನ್ನು ಬೇಡಿ ಸಲ್ಲಿಸಿದ ಅರ್ಜಿಗಳನ್ನು ಪರಿಶೀಲಿಸಿ 7 ದಿನಗಳೊಳಗಾಗಿ ನಕಲು ಪ್ರತಿಯನ್ನು ನೀಡಲು ಕಾಲಾವಕಾಶ 
ನಿಗದಿಪಡಿಸಲಾಗಿದೆ. 

ಆಪೀಲುಗಳನ್ನು ನಿಖಾಲೆಗೊಳಿಸಲು 3 ತಿಂಗಳ ಕಾಲಾವಕಾಶ ನಿಗದಿಪಡಿಸಲಾಗಿದೆ. 
ಕಾಲಾವಧಿ ನಿಗದಿಪಡಿಸಿದ ಬಗ್ಗೆ ತಖ್ಯೆ: ಯನ್ನು ತಯಾರಿಸಿ ಸಾರ್ವಜನಿಕರ ಗಮನಕ್ಕಾಗಿ ಕಚೇರಿಯ ಸೂಚನಾ ಫಲಕಕ್ಕೆ ಅಂಟಿಸಿಡಲಾಗಿದೆ . 

ಮಾಹಿತಿಯನ್ನು ಪಡೆಯುವುದಕ್ಕಾಗಿ ಬರುವ ನಾಗರೀಕರಿಗೆ ಅನುಕೂಲತೆಗಳನ್ನು ಹಾಗೂ ಸೌಕರ್ಯಗಳನ್ನು ನೀಡಲಾಗಿದೆ. ಬಂದ ಸಾರ್ವಜನಿಕರಿಗೆ 
ಕುಳಿತುಕೊಳ್ಳಲು ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಅರ್ಜಿಗಳನ್ನು ತಕ್ಷಣ ಪಡೆಯುವುದಕ್ಕಾಗಿ ಯಾವತ್ತೂ ಸೌಕರ್ಯ ಕಲ್ಪಿಸಿಕೊಡಲಾಗಿದೆ. 

ನಾಗರೀಕ ಸನ್ನದ್ದು 
ಶಿರಸಿ ತಾಲೂಕಿನ ಸಾರ್ವಜನಿಕ ಅನುಕೂಲಕ್ಕಾಗಿ ಕಂದಾಯ ಇಲಾಖೆಯು ವಿವಿಧ ಸೇವೆಗಳನ್ನು ಒದಗಿಸುತ್ತದೆ. ಮಾಹಿತಿ ಮತ್ತು ಸೇವೆಗಳ ಸೌಲಭ್ಯವನ್ನು 
ಜನಸಾಮಾನ್ಯರಿಗೆ ನೀಡುವ ದೃಷ್ಟಿಯಲ್ಲಿ ಕಚೇರಿಯು ನಾಗರೀಕ ಸನ್ನದ್ದು ಪ್ರಕಟಿಸಿದೆ. ಈ ಸನ್ನಿಧಿಯಲ್ಲಿ ಸಾರ್ವಜನಿಕರು ಯಾವ ಯಾವ ಸೇವೆ ಮಾಹಿತಿ 
ದಾಖಲೆಗಳನ್ನು ಪಡೆಯಬಹುದು ಮಾಹಿತಿಯ ಮಾರ್ಗದರ್ಶಿಯಾಗಿದೆ. 

1. ಗ್ರಾಮೀಣ ನೆಲಸಿಗರ ದೃಡೀಕರಣ ಪತ್ರ 
2. ಖಾತೆ ಹಕ್ಕು ಬದಲಾವಣೆ ಪತ್ರ 

ಹಕ್ಕು ಬದಲಾವಣೆ ಅಂಗೀಕಾರ 
ವಾರಸುದಾರರ ಖಾತೆ ಬದಲಾವಣೆ 
ಬೇಬಾಕಿ ಪಮಾಣ ಪತ್ರ ( ಭೂ ಕಂದಾಯ ನೀರು ತೆರಿಗೆ) 

ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ 
7. ಜಾತಿ / ಆದಾಯ ಪ್ರಮಾಣ ಪತ್ರ 
8. ನೆಲಸಿಗರ ಪ್ರಮಾಣ ಪತ್ರ 

ವಾಸ ದೃಢೀಕರಣ ಪತ್ರ 
ಕುಟುಂಬ ಉತ್ತರ ಜೀವಿ ಸಮರ್ಥನಾ ಪತ್ರ 

ಜನಸಂಖ್ಯಾ ಪ್ರಮಾಣ ಪತ್ರ 
12 ರಾಷ್ಟ್ರೀಯ ಪ್ರಮಾಣ ಪತ್ರ 

ಕೃಷಿ ಹೊಂದಿರುವ ಪ್ರಮಾಣ ಪತ್ರ 
14 ಹೆಚ್ಚುವರಿ ಭೂ ರಹಿತ ಪ್ರಮಾಣ ಪತ್ರ 
15 ಭೂ ಮೌಲ್ಯ ದೃಡೀಕರಣ ಪತ್ರ 

1999 - 2000 ಕ್ಕಿಂತ ಮುಂಚಿತ ಹಕ್ಕು ದಾಖಲೆಗಳು 
17 ಹಕ್ಕು ಬದಲಾವಣೆ ಅಂಗೀಕಾರ 
18 ವಿಭಜನೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 


೧೩೮೫ 


19 ವಾರಸುದಾರರ ಖಾತೆ ಬದಲಾವಣೆ 
20 ಮಂಜೂರಾದ ಜಮೀನು ನೊಂದಾಯಿಸಲು ನಿರಾಪೇಕ್ಷಣಾ ಪತ್ರ 
21 ನ್ಯಾಯಾಲಯದ ಆದೇಶ ಪತಿ 

ಭೂ ಪರಿವರ್ತನೆ 
ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ 
ಅಂಗವಿಕಲ ವೇತನ 

ವಿಧವಾ ವೇತನ 
26 ಅಂತ್ಯ ಸಂಸ್ಕಾರ ಸಹಾಯ ನಿಧಿ ನೀಡುವದು 
27 ರಾ . ಸಾ . ಕು . ನೆ. ಯೋಜನೆ ಫಲಾನುಭವಿ ಯೋಜನೆ 
28 ಸಂದ್ಯಾ ಸುರಕ್ಷಾ ಯೋಜನೆ 

ಆದರ್ಶ ವಿವಾಹ ಯೋಜನೆ 

ಹೊಸ ಪಡಿತರ ಚೀಟಿ/ ಪಡಿತರ ಚೀಟಿಯಲ್ಲಿ ಹೆಸರು ಸೇರಿಸುವದು/ಕೈಬಿಡುವದು 
31 ಅಧ್ಯರ್ಪಣ ಪ್ರಮಾಣ ಪತ್ರ ನೀಡಿದಾಗ ನೀಡುವ ಹೊಸ ಪಡಿತರ ಚೀಟಿ 
32 ಪಡಿತರ ಚೀಟಿ ಅದ್ಯರ್ಪಣ ಪ್ರಮಾಣ ಪತ್ರ 

ಪ್ರಕೃತಿ ವಿಕೋಪ ಪರಿಹಾರ 
34 ಬೆಳೆ ನಾಶ ಪರಿಹಾರ 


ಕ್ರಸಂ. 


011 


(VIII ) ಸಲಹೆಗಳನ್ನು ಪಡೆಯುವ ಸಂಬಂಧದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಇರುವಂತೆ ರಚಿಸಿರುವಮಂಡಳಿಗಳು, ಪರಿಷತ್ತುಗಳು , 
ಸಮಿತಿಗಳು ಮತ್ತು ಇತರೆ ಸಂಸ್ಥೆಗಳು ಮತ್ತು ಇವುಗಳು ನಡೆಸುವ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವೇ ಅಥವಾ ಅಂತಹ ಸಭೆಯ ನಡವಳಿಕೆಗಳು 
ಸಾರ್ವಜನಿಕರಿಗೆ ಲಭ್ಯವಿರುವುದೇ . 

ಇಂತಹ ನಮೂನೆಗಳು ಯಾವುದೂ ಇರುವುದಿಲ್ಲ. 
(IX ) ಕಛೇರಿಯ ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆ: 
ತಹಶೀಲ್ದಾರ, ಶಿರಸಿ ವಿಭಾಗದ ಮುಖ್ಯಸ್ಥರಿಗೆ ಸರ್ಕಾರ / ಇಲಾಖೆ ನೀಡಿದ ಹಕ್ಕು ಬಾದ್ಯತೆಗಳಿಗನುಗುಣವಾಗಿ ಕರ್ತವ್ಯ ನಿರ್ವಹಣೆ. 
ಹುದ್ದೆಯ ಹೆಸರು 

ಹುದ್ದೆಯ ಸಂಖ್ಯೆ | ಕಾರ್ಯಕಾರಿ | ಖಾಲಿ 
1) ತಹಶೀಲ್ದಾರ, ಶಿರಸಿ 

ಶ್ರೀ ಬಸಪ್ಪ ಪಿ. ಪೂಜಾರಿ 
ಶಿರಸ್ತೇದಾರರು 
ಶ್ರೀ ವಿ. ಟಿ. ಹೆಗಡೆ, ಆಡಳಿತ 
ಶ್ರೀಮತಿ ಜಲಜಾಕಿ, ಸಾಮಾಜಿಕ ಭದ್ರತಾ ಯೋಜನೆ 
ಶ್ರೀಮತಿ ಉಷಾ ಪಾವುಸ್ಕರ, ಚುನಾವಣೆ 
ಶ್ರೀ ಜಿ. ಜಿ. ಪಟಗಾರ, ಆಹಾರ ಶಿರಸ್ತೇದಾರರು 
ಪ್ರಥಮ ದರ್ಜೆ ಸಹಾಯಕರು ಹಾಗೂ ಆಹಾರ ನಿರೀಕ್ಷಕರು 

| 05 | 03 
ಶ್ರೀ ವಿ. ಜಿ . ನಾಯ್ಕ , 
ಶ್ರೀಮತಿ ಸೋನಾಕೊಠಾರಕರ 
ಶ್ರೀಮತಿ ಅನೀತಾ ಗಾಂಜೇಕರ, 
ಶ್ರೀಮತಿ ರಾಧಾ ಬೋರಕರ 
ಶ್ರೀ ನಾಗರಾಜಪ್ಪ, ಆಹಾರ ನಿರೀಕ್ಷಕರು 
ದ್ವಿತೀಯ ದರ್ಜೆ ಸಹಾಯ್ಕರು 
ಶ್ರೀಮತಿ ವಿದ್ಯಾ ಹೆಗಡೆ 
ಶ್ರೀಮತಿ ವನಿತಾ ರಘುನಾಥಿ 
ಶ್ರೀ ಮಂಜುಳಾ ಟಿ.ನಾಯ್ಕ 
ಶ್ರೀಮತಿ ಮಂಜುಳಾ ಭಟ್ಕಳ 


೧೩೮೬ 


ಭಾಗ ೩ 


ಕ್ರ. ಸಂ . 


ಕಾರ್ಯಕಾರಿ | ಖಾಲಿ 


6) 


01 


| 


01 


04 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 
ಹುದ್ದೆಯ ಹೆಸರು 

| ಹುದ್ದೆಯ ಸಂಖ್ಯೆ 
ಶ್ರೀ ಕೆ. ಎನ್. ಗೌಡ 
ಶ್ರೀ ಕೆ. ಎಸ್. ನೇತ್ರಕರ 
ಶ್ರೀ ಮಂಜುನಾಥ ಹಿರಳ್ಳಿ 
ಶ್ರೀಮತಿ ಅನಿತಾ ಚನ್ನಯ್ಯ ಹೂವಿನಕೊಪ್ಪಲ 
ಶ್ರೀ ರಾಘವೇಂದ್ರ ಗಿರಡ್ಡಿ 
ಶ್ರೀಮತಿ ದಾಕ್ಷಾಯಣಿ ಬಾಡದ, 
ಬೆರಳಚ್ಚುಗಾರರು 

02 
ಶ್ರೀ ಶ್ರೀಧರ. ಟಿ. ಚಿನ್ನಸ್ವಾಮಿ 
ಶ್ರೀ ಎನ್. ಎ ಭಟ್ಟ , 
ವಾಹನ ಚಾಲಕರು 
ಶ್ರೀ ಗೌರೀಶ ಕುಡಾಳಕರ 
ಗ್ರೂಫ್ ಡಿ ದರ್ಜೆ ನೌಕರರು 
ಶ್ರೀಮತಿ ದೇವಕಿ 
ಶ್ರೀ ಬಸವರಾಜ ಮಡಿವಾಳ 
ಶ್ರೀ ಪಿ .ಎಲ್. ಫರ್ನಾಂಡೀಸ್ 
ಶ್ರೀ ಶ್ರೀನಿವಾಸ, ಜಿ. ನಾಯ್ಕ , 
ಶ್ರೀ ಆರ್. ಎನ್. ನೇತ್ರಕರ 
ಬಿ ) ಭೂಮಾಪಕರು 

13 
ಶ್ರೀ ಸಂದೀಪ ಪೈ 
ಶ್ರೀ ನಾಗರಾಜ ನಾಯ್ಕ , ಕೆ. ಎಚ್ 
ಶ್ರೀ ಪಿ . ವಿ . ಗಡಕರ, 
ಶ್ರೀ ಎಚ್. ವಿ. ಗಣೇಶ 
ಶ್ರೀ ಜಿ . ಟಿ. ಪವಾರ 
ಶ್ರೀ ಕುಮಾರ ಎನ್. 
ಶ್ರೀ ಪ್ರಕಾಶ ಕಿಣಿ 
ಕು : ಸುನಯನಾ ಎಚ್ . ಸಿ 
ಕು : ನಂದೀತಾ ಟಿ . ಸಿ. 

01 
ಶ್ರೀ ಸತೀಶ ಡಿ. ವಿ . 
ಶ್ರೀ ಸುನೀಲಕುಮಾರ್, ಉಪ್ಪಿನ 
ಕು : ರಮ್ಯಾ ವಿ . 
ಕು : ರಜನಿ ಕೆ. 
ಸಿ) ಪ್ರಥಮ ದರ್ಜೆ ಸಹಾಯಕರು 
ಶ್ರೀ ಜಿ. ಆರ್. ವಿಜಯಕುಮಾರ 
ಡಿ) ಡಿ ದರ್ಜೆ ಸಹಾಯಕರು 
ಶ್ರೀ ನಾಗರಾಜ ಅವರ್ಸೇಕರ 


9 ) 


| 


09 


| 


04 


01 


| 


- 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 


೧೩೮೭ 


ಕ್ರ. ಸಂ . 


| ಹುದ್ದೆಯ ಸಂಖ್ಯೆ 


ಕಾರ್ಯಕಾರಿ | ಖಾಲಿ 


ಹುದ್ದೆಯ ಹೆಸರು 
ಇ) ಬೆರಳಚ್ಚುಗಾರರು 
ಎಫ್ ) ಬಾಂದ ಜವಾನರು 
ಶ್ರೀ ಎಂ . ಎಂ . ಕೊಂಡವಾಡೆ 
ಸಿಟಿ ಸರ್ವೆ ವಿಭಾಗ: 
ಎ ) ಭೂಮಾಪಕರು 
ಶ್ರೀ ಆರ್ . ಎ . ಭಟ್ 
ಶ್ರೀ ಪಿ. ಎಲ್ ಫರ್ನಾಂಡೀಸ್, 


10) 


- 03 


| 


03 


| 


11 ) 


04 


| 


03 


| 


01 . 


39 


| 


26 


| 


13 


ಉಪತಹಶೀಲ್ದಾರರು 
ಶ್ರೀ ಕೃಷ್ಣಾ ಕಾಮಕರ, 
ಶ್ರೀ ರಮೇಶ ಬಿ . ಹೆಗಡೆ , 
ಶ್ರೀ ಎಸ್. ಎಂ . ಹೆಗಡೆ, 

ಕಂದಾಯ ನಿರೀಕ್ಷಕರು, 
ಶ್ರೀ ಶ್ರೀಕಾಂತ ಶೇಟ್, ಕಸಬಾ ಶಿರಸಿ 
ಶ್ರೀ ಎಸ್. ಎನ್ . ಶೇಟಿಯಾ, ಹುಲೇಕಲ್ 
| ಶ್ರೀ ಬಿ. ಎನ್. ಶೆಟ್ಟಿ, ಸಂಪಖಂಡ 

ಗ್ರಾಮಲೆಕ್ಕಾಧಿಕಾರಿಗಳು 
1) ಕು : ಪ್ರೀತಿ ಟಿ. ನಾಯ್ಕ , ಗ್ರಾ . ಲೆಕ್ಕಾಧಿಕಾರಿ 
2) ಕು: ಪ್ರಮೋದ ನಾಯ್ಕ , ಗ್ರಾ . ಲೆ 
3) ಕು: ಪ್ರದೀಪ ನಾಯ್ಕ , ಗ್ರಾ. ಲೆ | 
4) ಶ್ರೀ ಕೊಟ್ರೇಶ ಯು . ಗ್ರಾ. ಲೆ | 
5) ಶ್ರೀ ಹರಿಶ್ಚಂದ್ರ ಚಮಗಾರ, ಗ್ರಾ . ಲೆ 
6) ಶ್ರೀ ಜಿ. ಎಮ್. ಹೆಗಡೆ, ಗ್ರಾ. ಲೆ 
7) ಶ್ರೀಮತಿ ಪುಷ್ಪಾ ಶೆಟ್ಟಿ, ಗ್ರಾ . ಲೆ 
8) ಶ್ರೀಮತಿ ಎಂ . ಬಿ . ಫರ್ನಾಂಡೀಸ, ಗ್ರಾ . ಲೆ 
9) ಶ್ರೀಮತಿ ಆಶಾ ಭಟ್ಟ, ಗ್ರಾ . ಲೆ 
10 ) ಶ್ರೀ ಪಿ. ಎಸ್ . ವೇಟೆಕರ , ಗ್ರಾ . ಲೆ 
11) ಶ್ರೀ ಜಿ . ಆರ್. ಪಾವಸ್ಕರ , ಗ್ರಾ . ಲೆ 
12 ) ಶ್ರೀಮತಿ ಶಾಂತಾ ಶೆಟ್ಟಿ , ಗ್ರಾ . ಲೆ 
13) ಕು : ರಶ್ಮಿ ಡಿ. ನಾಯಕ, ಗ್ರಾ . ಲೆ 
14 ) ಶ್ರೀ ಕಿರಣ ಕುರಿ, ಗ್ರಾ . ಲೆ 
15 ) ಶ್ರೀ ಬಸವರಾಜ ಮಲ್ಲಮ್ಮನವರ , ಗ್ರಾ . ಲೆ 
16 ) ಶ್ರೀ ಬಿ. ಆರ್ . ಕಿಣಿ, ಗ್ರಾ . ಲೆ 
17) ಶ್ರೀ ಆರ್. ಎಂ . ನಾಯ್ಕ , ಗ್ರಾ . ಲೆ 
18 ) ಶ್ರೀ ಮಂಜುನಾಥ ಯು . ಗ್ರಾ .ಲೆ 
19 ) ಶ್ರೀ ದೀಪಕ ಬಿ. ಮುಷ್ಠಿಗೇರಿ, ಗ್ರಾ . ಲೆ 
20) ಶ್ರೀ ತಾಹೀರಾಬಾನು ಎ ಸತ್ತಾರ , ಗ್ರಾಲೆ 
21 ) ಶ್ರೀ ಎ. ವಿ. ದಾಸರ, ಗ್ರಾ . ಲೆ 
22) ಶ್ರೀಮತಿ ಶಾಮಿನಾಬಾನು ಎ ಸತ್ತಾರ, ಗ್ರಾ . ಲೆ 
23 ) ಶ್ರೀ ಕಿರಣ ನಾಯ್ಕ , ಗ್ರಾ . ಲೆ 
24) ಶ್ರೀಮತಿ ಲತಾ ಶಾನಭಾಗ, ಗ್ರಾ . ಲೆ 
25 ) ಶ್ರೀ ಭರಮನಾಯ್ಕ ಮ್ಯಾಗೇರಿ, ಗ್ರಾ .ಲೆ 
26) ಶ್ರೀ ಎ . ಎ . ಮೀರ 


೧೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


( X) ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ಮಾಸಿಕ ವೇತನ ವಿವರಗಳು 


ಅ . ನಂ . 


ಹೆಸರು ಮತ್ತು ಹುದ್ದೆ 


ಒಟ್ಟೂ ಸಂಬಳ (ಮೂಲ 
ವೇತನ) ( ರೂ . ಗಳಲ್ಲಿ) 


28800 


28800 | 


26700 


15250 


26700 


15600 


18100 


26000 


17200 


13000 


14900 


12) 


16800 


19000 


12250 - 00 


149000 


14500 


17 ) 


13900 


ಶ್ರೀ ಬಸಪ್ಪ ಪೂಜಾರಿ 
ತಹಶೀಲ್ದಾರ, ಶಿರಸಿ 
ಶ್ರೀ ವಿ. ಟಿ. ಹೆಗಡೆ, ಶಿರಸ್ತೇದಾರರು 
ಶ್ರೀ ವಿ . ಜಿ. ನಾಯ್ಕ , ಪ್ರ . ದ. ಸ 
ಶ್ರೀಮತಿ ಸೋನಾಕೋಠಾರಕರ, ಪ್ರ. ದ . ಸ. 

ಶ್ರೀಮತಿ ಜಲಜಾಕ್ಷಿ ಶಿರಸ್ತೇದಾರರು 
6) | ಶ್ರೀ ಶ್ರೀಮತಿ ಅನೀತಾ ಗಾಂಜೇಕರ, ಪ್ರದಸ 
7) ಶ್ರೀಮತಿ ರಾಧಾ ಬೋರಕರ , ಪ್ರದಸ 
8) | ಶ್ರೀ ಬಿ. ನಾಗರಾಜಪ್ಪ , ಆಹಾರ ನಿರೀಕ್ಷಕರು 
9 ) ಶ್ರೀಮತಿ ವಿದ್ಯಾ ಹೆಗಡೆ, ದ್ವಿ. ದ. ಸ . 
10) 

ಶ್ರೀಮತಿ ವನಿತಾ ರಘುನಾಥಿ , ದ್ವಿದಸ 
11 ) ಶ್ರೀಮತಿ ಮಂಜುಳಾ ಟಿ. ನಾಯ್ಕ , ದ್ವಿದಸ 

ಶ್ರೀ ಕೆ. ಎನ್ . ಗೌಡಾ, ದ್ವಿದಸ 
13) | ಶ್ರೀ ಕೆ. ಎಸ್. ನೇತ್ರೆಕರ, ದ್ವಿ. ದ. ಸ . 
14) ಶ್ರೀ ರಾಘವೆಂದ್ರ ಗಿರಡ್ಡಿ, ದ್ವಿದಸ 
15) 

ಶ್ರೀ ಶ್ರೀಧರ. ಟಿ. ಚಿನ್ನಸ್ವಾಮಿ , ಬೆರಳಚ್ಚುಗಾರ 
16) 

ಗೌರೀಶ ಕುಡಾಳಕರ ವಾಹನ ಚಾಲಕರು 

| ಶ್ರೀಮತಿ ದೇವಕಿ , ಡಿ. ದರ್ಜೆ ನೌಕರರು 
18) ಶ್ರೀ ಬಸವ ಮಡಿವಾಳ , ಡಿ ದರ್ಜೆ ನೌಕರರು 
19) | ಶ್ರೀ ಪಿ . ಎಲ್ ಫರ್ನಾಂಡೀಸ, ಡಿ ದರ್ಜೆ ನೌಕರರು 
20) ಶ್ರೀ ಶ್ರೀನಿವಾಸ ಜಿ. ನಾಯ್ಕ , ಡಿ ದರ್ಜೆ ನೌಕರರು 
21 ) ಕು ಪ್ರೀತಿ ಟಿ. ನಾಯ್ಕ , ಗ್ರಾ . ಲೆ 
22 ) ಕು : ಪ್ರಮೋದನಾಯ್ಕ , ಗ್ರಾ . ಲೆ 

ಕು : ಪ್ರದೀಪ ಜಿ. ನಾಯ್ಕ, ಗ್ರಾ . ಲೆ 
24) 

ಶ್ರೀ ಕೊಟ್ರೇಶ, ಯು . ಗ್ರಾ . ಲೆ | 

ಶ್ರೀ ಹರಿಶ್ಚಂದ್ರ ಚಮಗಾರ , ಗ್ರಾ . ಲೆ 
26) | ಶ್ರೀ ಶ್ರೀಕಾಂತ ಶೇಟ್, ಕಂ , ನಿ , ಕಸಬಾ 
27 ) | ಶ್ರೀ ಜಿ . ಎಮ್. ಹೆಗಡೆ, ಗ್ರಾ .ಲೆ 
28 ) | ಶ್ರೀಮತಿ ಪುಷ್ಪಾ ಶೆಟ್ಟಿ, ಗ್ರಾ.ಲೆ 
29 ) | ಶ್ರೀಮತಿ ಎಂ . ಬಿ. ಫರ್ನಾಂಡೀಸ್, ಗ್ರಾ . ಲೆ 
30) ಶ್ರೀಮತಿ ಆಶಾ ಭಟ್ಟ, ಗ್ರಾ . ಲೆ 
31) ಶ್ರೀ ಪಿ. ಎಸ್. ವೇಟೆಕರ , ಗ್ರಾ . ಲೆ 
32) ಶ್ರೀ ಜಿ. ಆರ್. ಪಾವಸ್ಕರ, ಗ್ರಾ . ಲೆ 
33 ) ಶ್ರೀಮತಿ ಶಾಂತಾ ಶೆಟ್ಟಿ , ಗ್ರಾ .ಲೆ . 
34) | ಕು : ರಶ್ಮಿ, ಡಿ. ನಾಯಕ, ಗ್ರಾ. ಲೆ 
35 ) 

ಶ್ರೀ ಕೃಷ್ಣಾ ಕಾಮಕರ, ಉಪತಹಶೀಲ್ದಾರ, ಬನವಾಸಿ 
36) | ಶ್ರೀ ಕಿರಣ ಕುರಿ, ಗ್ರಾ . ಲೆ . 


13900 


14900 


13900 


12500 


12500 


23 ) 


12500 - 00 


12500 


25) 


17200 


14550 


13600 


18100 


12000 


12500 


18100 


12500 


13600 


12000 


20000 


13000 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧೨, ೨೦೧೫ 


೧೩೮೯ 


ಅ . ನಂ . 


ಹೆಸರು ಮತ್ತು ಹುದ್ದೆ 


ಒಟ್ಟೂ ಸಂಬಳ (ಮೂಲ 
ವೇತನ ) ( ರೂ . ಗಳಲ್ಲಿ) 

12500 . 00 


17200 


17650 


21000 


18550 


12500 


37 ) | ಶ್ರೀ ಬಸವರಾಜ ಮಲ್ಲಮ್ಮನವರ, ಗ್ರಾ . ಲೆ 
38) ಶ್ರೀ ಬಿ . ಆರ್ . ಕಿಣಿ, ಗ್ರಾ . ಲೆ | 
39) ಶ್ರೀ ಆರ್ . ಎಂ . ನಾಯ್ಕ, ಗ್ರಾ . ಲೆ 
40) | ಶ್ರೀ ರಮೇಶ ಬಿ. ಹೆಗಡೆ, ಉಪತಹಶೀಲ್ದಾರ, ಸಂಪಖಂಡ 
41 ) ಶ್ರೀ ಬಿ . ಎನ್. ಶೆಟ್ಟಿ , ಕಂ . ನಿ. ಸಂಪಖಂಡ 
42 ) | ಶ್ರೀ ಮಂಜುನಾಥ ಯು . ಜೆ. ಗ್ರಾ . ಲೆ 
43) | ಶ್ರೀ ದೀಪಕ ಬಿ. ಮುಷ್ಟಿಗೇರಿ, ಗ್ರಾ . ಲೆ 
44 ) | ಕು: ಜಾಹೀರಾಬಾನು ಎ ಸತ್ತಾರ , ಗ್ರಾ . ಲೆ | 
45) | ಶ್ರೀ ಎಸ್ . ಎಂ . ಹೆಗಡೆ, ಉ , ತ, ಹುಲೇಕಲ್ 
46) | ಶ್ರೀ ಎಸ್. ಎನ್. ಶೇಟಿಯಾ, ಕಂ , ನಿ, ಹುಲೇಕಲ್ 
47) | ಶ್ರೀ ಕಿರಣ ನಾಯ್ಕ , ಗ್ರಾ . ಲೆ 
48) | ಶ್ರೀಮತಿ ಲತಾ ಶಾನಭಾಗ, ಗ್ರಾ . ಲೆ | 
49) | ಶ್ರೀ ಭರಮನಾಯ್ಕ ಮ್ಯಾಗೇರಿ, ಗ್ರಾ.ಲೆ 


13000 


12500 


28800 


18550 


12500 


17650 


12500 


ಭೂಮಿ ವಿಭಾಗ 
2013 - 14 ರ ಪ್ರಗತಿ ವರದಿ 
ವಿಲೇವಾರಿ ಮಾಡಿದ 
ಅರ್ಜಿಗಳ ಸಂಖ್ಯೆ 


ವರ್ಷ 


| ಸ್ವೀಕಿಸಿದ ಅರ್ಜಿಗಳ ಸಂಖ್ಯೆ 


ಬಾಕಿ ಅರ್ಜಿಗಳ ಸಂಖ್ಯೆ 


2013 - 14 


7266 


6849 


417 


2014 ರ ಮಾಹಿತಿಹಕ್ಕು ಅಧಿನಿಯಮ 2005 ರಡಿಯಲ್ಲಿ ಸ್ವೀಕರಿಸಿದ ಅರ್ಜಿಗಳ ಯಾದಿ 


ವರ್ಷ 


ಸ್ವೀಕರಿಸಿದ ಒಟ್ಟೂ ಅರ್ಜಿಗಳು 


ವಿಲೇವಾರಿ ಮಾಡಿದ ಅರ್ಜಿಗಳು 


ಬಾಕಿ ಇರುವ ಅರ್ಜಿಗಳು 


2014 - 15 


18 


60 


18 


ವರ್ಷ 


ಚುನಾವಣೆ ವಿಭಾಗ 
2014ರಲ್ಲಿ ಸ್ವೀಕರಿಸಿದ, ವಿಲೇವಾರಿ ಮಾಡಿದ ಅರ್ಜಿಗಳ ವಿವರ . 
ಸ್ವೀಕರಿಸಿದ ಒಟ್ಟೂ ಅರ್ಜಿಗಳು | ವಿಲೇವಾರಿ ಮಾಡಿದ ಅರ್ಜಿಗಳು 

67 
ದಿನಾಂಕ: 01 -12 - 2012 ರಿಂದ 25 - 09 - 2014ರವರೆಗೆ ಶಿರಸಿ ತಾಲೂಕಿನಲ್ಲಿ 


ಬಾಕಿ ಇರುವ ಅರ್ಜಿಗಳು 


2014 - 15 


67 


ಅಟಲ್‌ಜೀ ಜನಸ್ನೇಹಿ ಕೇಂದ್ರದಲ್ಲಿ ಸ್ವೀಕೃತವಾದ ಅರ್ಜಿಗಳ ಮಾಹಿತಿ. 


ತಾಲೂಕು 


ಸ್ವೀಕರಿಸಿದ ಒಟ್ಟೂ ಅರ್ಜಿಗಳು 


ವಿಲೇವಾರಿ ಮಾಡಿದ ಅರ್ಜಿಗಳು 


ಬಾಕಿ ಇರುವ ಅರ್ಜಿಗಳು 


ಶಿರಸಿ 


34826 


33266 


1560 


( XI) ಯೋಜನೆಗಳ ವಿವರಗಳು ವಾಸ್ತವಿಕ ವೆಚ್ಚಗಳು , ಮತ್ತು ಬಟವಡೆ ಮಾಡಿದ ವರದಿಗಳನ್ನೊಳಗೊಂಡಂತೆ ಪತಿ ಏಜೆನ್ಸಿಗೂ ಹಂಚಿಕೆ ಮಾಡಿದ ಆಯವ್ಯಯ : 
1. ರಾಷ್ಟ್ರೀಯ ಸಾಮಾಜಿಕ ಕುಟುಂಬ ನೆರವು ಯೋಜನೆ 

- ರಾಷ್ಟ್ರೀಯ ಸಾಮಾಜಿಕ ಕುಟುಂಬ ನೆರವು ಯೋಜನೆಯು ಕೇಂದ್ರ ಸರಕಾರದ ಯೋಜನೆಯಾಗಿದ್ದು ಇದು ದಿನಾಂಕ 15 - 08 - 1995 ರಿಂದ 
ಜ್ಯಾರಿಗೆ ಬಂದಿರುತ್ತದೆ. ಬಡತನ ರೇಖೆಗಿಂತ ಕೆಳಗಿರುವ ಬಡ ಕುಟುಂಬಗಳ ಯಜಮಾನ ಸಾವಿಗೀಡಾದಲ್ಲಿ ನಿರ್ಗತಿಕ ವಾರಸುದಾರರಿಗೆ ಸಹಾಯಧನವನ್ನು 
ಈ ಯೋಜನೆಯಡಿ ನೀಡಲಾಗುವುದು. ಸಾವಿಗೀಡಾದ ವ್ಯಕ್ತಿಯು ಕುಟುಂಬದ ಮುಖ್ಯಸ್ಥನಾಗಿದ್ದು, ವ್ಯಕ್ತಿಯು 18 ವರ್ಷಕ್ಕಿಂತ ಮೇಲ್ಪಟ್ಟು 64 
ವರ್ಷದೊಳಗಿರಬೇಕು. ಈ ಯೋಜನೆಯ ಲಾಭ ಪಡೆಯುವ ಮುಖ್ಯಸ್ಥರ ವಾರ್ಷಿಕ ಆದಾಯ ರೂ . 11,500 - 00 ಕ್ಕಿಂತ ಹೆಚ್ಚಿಗೆ ಇರಬಾರದು. ಹಾಗೂ 
ಸಾಯುವ ಕಾಲಕ್ಕೆ 3 ವರ್ಷ ಮುಂಚಿತವಾಗಿ ಜಿಲ್ಲೆಯಲ್ಲಿ ವಾಸ್ತವ್ಯ ಮಾಡಿರಬೇಕು. ಸದ್ರಿ ಯೋಜನೆ ಸಹಾಯಧನ ಮಂಜೂರು ಮಾಡುವ ಅಧಿಕಾರವು 
ತಹಶೀಲ್ದಾರರಿಗೆ ಇರುತ್ತದೆ. 


೧೩೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಈ ಸೌಲಭ್ಯವನ್ನು ಪಡೆಯುವವರು ನಿಗದಿತ ನಮೂನೆ ಭಾಗ Iರಲ್ಲಿ ತಮ್ಮ ಅರ್ಜಿಯನ್ನು ಭರ್ತಿ ಮಾಡಿ ಸದರಿ ಅರ್ಜಿಯ ಭಾಗ II ಮತ್ತು 
III ರಲ್ಲಿ ಸಂಬಂಧಪಟ್ಟ ಪುರಸಭೆ/ ಪಟ್ಟಣ ಪಂಚಾಯತ ಅಥವಾ ಗಾಮ ಪಂಚಾಯತ ಅಧ್ಯಕ್ಷರು/ ಕಾರ್ಯದರ್ಶಿಯವರಿಂದ ಶರಾ ಪಡೆದು ಸಂಬಂಧಿಸಿದ 
ತಾಲೂಕಾ ತಹಶೀಲದಾರರಿಗೆ ಅಧಿಕೃತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವುದು . 


ಅರ್ಹತೆಗಳು : 


1) ಮರಣಪಟ್ಟ ವ್ಯಕ್ತಿ ಕುಟುಂಬದ ದುಡಿಯುವ ಮುಖ್ಯಸ್ಥನಿದ್ದು ವಯಸ್ಸು 18 ರಿಂದ 64 ರ ಒಳಗೆ ಇರಬೇಕು. 
2) ಕುಟುಂಬವು ಬಡತನ ರೇಖೆಗಿಂತ ಕೆಳಗಿದ್ದು ವಾರ್ಷಿಕ ಆದಾಯ ರೂ .11,500 /- ರ ಕ್ಕಿಂತ ಒಳಗೆ ಇರಬೇಕು. 
3) ಮರಣಪಟ್ಟವರು ಮರಣ ಪೂರ್ವದಲ್ಲಿ ಇದೇ ಜಿಲ್ಲೆಯಲ್ಲಿ ವಾಸವಾಗಿರಬೇಕು. 
4) ಅರ್ಜಿದಾರನು ಮರಣಪಟ್ಟ ವ್ಯಕ್ತಿಯ ಕುಟುಂಬದ ಉತ್ತರಜೀವಿ ಮುಖ್ಯಸ್ಥನಾಗಿರಬೇಕು. 
5) ಮೃತ ವ್ಯಕ್ತಿ ಮರಣ ಪಟ್ಟ 6 ತಿಂಗಳೊಳಗೆ ಪರಿಹಾರ ಧನ ಮಂಜೂರಿಗೆ ಅರ್ಜಿ ಸಲ್ಲಿಸತಕ್ಕದು 
2. ಅಂತ್ಯ ಸಂಸ್ಕಾರ ಯೋಜನೆ 

ಸರಕಾರದ ಯೋಜನೆಯಡಿಯಲ್ಲಿ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರುವ ಕುಟುಂಬದ ಸದಸ್ಯರು ಮೃತಪಟ್ಟಲ್ಲಿ ಅವರ ಅಂತಿಮ ಕ್ರಿಯೆಗಾಗಿ 
ಅಂತ್ಯ ಸಂಸ್ಕಾರ ಸಹಾಯನಿಧಿ ರೂ . 1,000- 00 ನೆರವು ನೀಡಲು ಅವಕಾಶ ಇರುತ್ತದೆ. ಸದ್ರಿ ಯೋಜನೆಯಡಿಯು ದಿನಾಂಕ 08 -06- 2006 ರಿಂದ 
ಜ್ಯಾರಿಗೆ ಬಂದಿರುತ್ತದೆ. ಸದ್ರಿ ಯೋಜನೆಯ ಸಹಾಯಧನ ಮಂಜೂರಿ ಮಾಡುವ ಅಧಿಕಾರವು ತಹಶೀಲ್ದಾರರಿಗೆ ನೀಡಿರುತ್ತಾರೆ. 

ಈ ಸೌಲಭ್ಯವನ್ನು ಪಡೆಯುವ ಮೃತಪಟ್ಟ ವ್ಯಕ್ತಿಯ ವಾರಸುದಾರರು/ ಕುಟುಂಬದ ಸದಸ್ಯರು ಅಥವಾ ಅವಲಂಬಿತರು ಅನಾಥರಾಗಿದ್ದಲ್ಲಿ ಗಾಮ 
ಪಂಚಾಯತ, ಸ್ಥಳೀಯ ಸದಸ್ಯರು ಹಾಗೂ ಅಂತಿಮ ಕ್ರಿಯೆ ನೆರವೇರಿಸುವ ಸದಸ್ಯರು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿ ಸದರಿ 
ಅರ್ಜಿಯನ್ನು ತಹಶೀಲದಾರ ಅಥವಾ ಉಪ ತಹಶೀಲದಾರರು, ಸ್ಥಳೀಯ ಕಂದಾಯ ನಿರೀಕ್ಷಕರು ಇವರಿಗೆ ಅಧಿಕೃತ 
ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವುದು. 
ಅರ್ಹತೆಗಳು : 
1) ಸಾವಿನ ಕಾರಣ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲದೆ ಮೃತರ ಕುಟುಂಬದ ಸದಸ್ಯರು ಧನ ಸಹಾಯ ಪಡೆಯಬಹುದು. 

ಈ ನೆರವು ಅನುದಾನವನ್ನು ಅವರು ಜೀವಂತ ವಾರಸುದಾರರಿಗೆ ಅಥವಾ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಅಥವಾ ಅವರ ಅಂತ್ಯ 
ಕ್ರಿಯೆ ನಡೆಸುವ ಜವಾಬ್ದಾರಿಯಿರುವ ಸದಸ್ಯರಿಗೆ ಅಂತ್ಯ ಕ್ರಿಯೆ ನೆರವೇರಿಸುತ್ತಾರೆಂದು ಖಚಿತಪಡಿಸಿದವರಿಗೆ ಬಿಡುಗಡೆ ಮಾಡುವ 

ಸೌಲಭ್ಯವಿರುತ್ತದೆ. 
3. ಆಮ್ ಆದ್ಮ ಜನಶೀ ಯೋಜನೆ : 

ಸದ್ರಿ ಯೋಜನೆಯು ದಿನಾಂಕ 1-7 -2008 ರಿಂದ ಜಾರಿಗೆ ಬಂದಿದ್ದು ಇರುತ್ತದೆ. ಗ್ರಾಮೀಣ ಭೂರಹಿತ ಕುಟುಂಬಗಳ ವಿಮಾ ಕಂತು 
ರೂ . 200 / - ಪ್ರತಿ ಕುಟುಂಬದ ಮುಖ್ಯಸ್ಥರಿಗೆ ರೂ . 100 - 00 ರಾಜ್ಯ ಸರಕಾರ ಮತ್ತು ಉಳಿದ ರೂ . 100 -00 ಕೇಂದ್ರ ಸರಕಾರ ಭರಿಸುತ್ತದೆ. 18 ರಿಂದ 
59 ವರ್ಷದೊಳಗಿನ ಕುಟುಂಬದ ಮುಖ್ಯಸ್ಥನ ಮರಣ ಹೊಂದಿದಲ್ಲಿ ರೂ . 30,000 - 00 ಅಪಘಾತಕ್ಕೆ ಒಳಗಾಗಿ ಮರಣ ಹೊಂದಿದ ಸಂದರ್ಭದಲ್ಲಿ 
ರೂ . 75000 - 00 ಶಾಶ್ವತ ಅಂಗವಿಕಲತೆ ಉಂಟಾದಲ್ಲಿ ರೂ . 75000 -00 ಹಾಗೂ ಭಾಗಶ: ಅಂಗವಿಕಲತೆ ಉಂಟಾದಲ್ಲಿ ರೂ . 37500 - 00 ಪರಿಹಾರ 
ಹಾಗೂ 2 ಮಕ್ಕಳಿಗೆ ಸೀಮಿತವಾಗಿ 9 ರಿಂದ 12 ನೇ ತರಗತಿಯವರೆಗೆ ಮಾತ್ರ ಪತಿ 3 ತಿಂಗಳಿಗೆ ರೂ . 300 - 00 ಪತಿ ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನ 
ಮಂಜೂರಿ ನೀಡಲು ಉದ್ದೇಶಿಸಲಾಗಿದೆ. 
7. ರಾಷ್ಟ್ರೀಯ ವ್ಯದ್ದಾಪ್ಯ ವೇತನ : 

ಭಾರತ ಸರ್ಕಾರವು ಇಂದಿರಾ ಗಾಂಧಿ ರಾಷ್ಟ್ರೀಯ ವ್ಯಾಪ್ಯ ವೇತನ ಯೋಜನೆಯನ್ನು ಹಿರಿಯ ಜೀವಗಳಿಗೆ ಅವರ 
ಬಾಳಿನ ಮುಸ್ಸಂಜೆಯಲ್ಲಿ ಆರ್ಥಿಕ ನೆರವು ನೀಡಿ ಸಮಾಜದ ಮುಖ್ಯ ವಾಹಿನಿಗೆ ತರಲು ಸಾಮಾಜಿಕ ಭದತಾ ವೇತನವನ್ನು ನೀಡುವ ಯೋಜನೆಗೆ 
ಸರ್ಕಾರ ಮಂಜೂರಾತಿ ನೀಡಿದೆ. ಈ ಮೊದಲು ಚಾಲ್ತಿಯಲ್ಲಿದ್ದ . ರಾಷ್ಟ್ರೀಯ ವ್ಯದ್ದಾಪ್ಯ ವೇತನದ ನಿಯಮಗಳನ್ನು ಬದಲಿಸಿ ದಿನಾಂಕ 19 - 11 -2007 
ರಿಂದ ಜ್ಯಾರಿಗೆ ಬಂದಿದೆ. 

1) ಸದಿ ಯೋಜನೆಯ ಮಾಶಾಸನಕ್ಕಾಗಿ ಸಲ್ಲಿಸಿದ ಅರ್ಜಿಯು ಗೊತ್ತುಪಡಿಸಿದ ನಮೂನೆಯಲ್ಲಿ ಸಂಬಂಧಪಟ್ಟ ತಹಶೀಲದಾರರಿಗೆ ಸಲ್ಲಿಸತಕ್ಕದ್ದು . 
2 ) ಆರ್ಥಿಕ ಸ್ಥಿತಿಯು ಬಡತನ ರೇಖೆಗಿಂತ ಕೆಳಗಿರುವವರನ್ನು ಗುರುತಿಸಿ ಪರಿಗಣಿಸಲಾಗುವುದು. 
3) 65 ವರ್ಷಕ್ಕಿಂತ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು ( ಗಂಡು ಅಥವಾ ಹೆಣ್ಣು) 
4) ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಅವರುಗಳು ಫಲಾನುಭವಿಗಳನ್ನು ಘೋಷಿಸದೇ ಇದ್ದಲ್ಲಿ ಇವರು ಮಾಶಾಷನ ಪಡೆಯಲು 

ಅರ್ಹರಾಗಿರುತ್ತಾರೆ. 
5) ಈ ಯೋಜನೆ ಅನ್ವಯ ವೃದ್ಧಾಪ್ಯ ವೇತನಕ್ಕೆ ತಗಲುವ ವೆಚ್ಚವಾದ ರೂ . 400 /- ಪೈಕಿ ರೂ . 200/ - ಕೇಂದ್ರ ಸರಕಾರ ವತಿಯಿಂದ 
- ರೂ . 200 /- ಗಳನ್ನು ರಾಜ್ಯ ಸರ್ಕಾರದಿಂದ ಭರಿಸಲಾಗಿರುತ್ತದೆ. ಸದ್ರಿ ಮಾಸಿಕ ವೇತನ ಒಟ್ಟೂ ರೂ . 500 /- ನ್ನು ನೀಡಲು ಘೋಷಿಸಿರುತ್ತಾರೆ. 
8. ವಿಧವಾ ವೇತನ : 
ಸದಿ ವಿಧವಾ ವೇತನ ಯೋಜನೆಯ ಮಂಜೂರಾತಿ ಪ್ರಾಧಿಕಾರವನ್ನು ತಹಶೀಲದಾರರು ಪಡೆದಿರುತ್ತಾರೆ. ಸದಿ ಯೋಜನೆ ಪ್ರಾರಂಭವಾದಾಗ 
ಮಾಶಾಸನವು ರೂ . 100 - 00 ಇದ್ದದ್ದನ್ನು 1- 4 -2006 ರಿಂದ ಜ್ಯಾರಿಗೆ ಬರುವಂತೆ ಮಾಸಿಕ 200 - 00 ಗಳಿಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿತ್ತು. 
ದಿನಾಂಕ 1- 4 - 2007 ರಿಂದ 400 - 00 ರಿಗೆ ಹೆಚ್ಚಿಸಲು ಘೋಷಿಸಿದ್ದು ಇರುತ್ತದೆ. 


* 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೧೩೯೧ 


1) ಸದಿ ಯೋಜನೆಯ ಮಾಶಾಸನಕ್ಕಾಗಿ ಸಲ್ಲಿಸಿವ ಅರ್ಜಿಯು ಗೊತ್ತುಪಡಿಸಿದ ನಮೂನೆಯಲ್ಲಿ ಸಂಬಂಧಪಟ್ಟ ತಹಶೀಲದಾರರಿಗೆ ಸಲ್ಲಿಸತಕ್ಕದ್ದು 
2) ಆರ್ಥಿಕ ಸ್ಥಿತಿಯು ಬಡತನ ರೇಖೆಗಿಂತ ಕೆಳಗಿರುವವರನ್ನು ಗುರುತಿಸಿ ಪರಿಗಣಿಸಲಾಗುವುದು. 
3) ಈ ಯೋಜನೆ ಅನ್ವಯ ಮಾಸಿಕ ರೂ . 400/- ಸಾಮಾಜಿಕ ಭದ್ರತಾ ವೇತನವನ್ನು ನೀಡಲು ಘೋಷಿಸಿರುತ್ತಾರೆ. 
4) ಸದಿ ಮಾಶಾಸನವು ವಿಧವೆಯರಿಗೆ ಮಾತ್ರ ಅನ್ವಯಿಸುತ್ತದೆ. ಮರು ಮದುವೆಯಾದಲ್ಲಿ ಮಂಜೂರ ಮಾಡಿರುವ ಮಾಶಾಸನವನ್ನು 

ರದ್ದುಪಡಿಸಲಾಗುವುದು. 
9 . ಅಂಗವಿಕಲ ವೇತನ : 

ಸದ್ರಿ ಅಂಗವಿಕಲ ವೇತನ ಯೋಜನೆಯ ಮಂಜೂರಾತಿ ಪಾಧಿಕಾರವು ತಹಶೀಲದಾರರಿಗೆ ಇರುತ್ತದೆ. ಸದಿ ಯೋಜನೆ ಪ್ರಾರಂಭವಾದಾಗ 
ಮಾಶಾಸನವು ರೂ . 100 - 00 ಇದ್ದದ್ದನ್ನು 1 - 4 - 2006 ರಿಂದ ಜಾರಿಗೆ ಬರುವಂತೆ ಮಾಸಿಕ 200 - 00 ಗಳಿಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿತ್ತು . ದಿನಾಂಕ 
1 - 4 - 2007 ರಿಂದ 400 - 00 ರಿಗೆ ಹೆಚ್ಚಿಸಲು ಘೋಷಿಸಿದ್ದು ಇರುತ್ತದೆ. ಶೇಕಡಾ 40 ಹಾಗೂ ಅದಕ್ಕಿಂತಲೂ 
ಹೆಚ್ಚು ಅಂಗವಿಕಲತೆಯುಳ್ಳ ಅಂಗವಿಕಲರಿಗೆ ರೂ . 400 - 00 ನೀಡಲಾಗುತ್ತೆ. ಸರ್ಕಾರದ ಆದೇಶ ಸಂಖ್ಯೆ ಕಂಇ ಪಿಹೆಚ್ ಪಿ 2008 ಬೆಂಗಳೂರು ದಿನಾಂಕ 
29 -8- 2008 ರಿಂದ ಶೇಕಡಾ 75 ರಷ್ಟು ಹಾಗೂ ಅದಕ್ಕಿಂತಲೂ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳಿಗೆ ಮಾಹೆಯಾನ ರೂ . 1000 -00 
ಮಂಜೂರ ಮಾಡುವಂತೆ ಆದೇಶಿಸಲಾಗಿದೆ. 
10 . ಸಂಧ್ಯಾ ಸುರಕ್ಷಾ ಯೋಜನೆ : 

ಆರ್ಥಿಕ ಸಂಕಷ್ಟದಲ್ಲಿರುವ ಹಿರಿಯ ಜೀವಗಳಿಗೆ ಸಾಮಾಜಿಕ ಭದ್ರತಾ ವೇತನ ಮೂಲಕ ಆರ್ಥಿಕ ಸಹಾಯ ನೀಡುವ ಬಗ್ಗೆ ಈ ಯೋಜನೆಯ 
ಉದ್ದೇಶವಾಗಿರುತ್ತದೆ. ಸದ್ರಿ ಯೋಜನೆಯು ದಿನಾಂಕ 29 -7 -07 ರಿಂದ ಜಾರಿಗೆ ಬಂದಿರುತ್ತದೆ. ಸಣ್ಣ , ಅತಿ ಸಣ್ಣ ರೈತ, ಕೃಷಿ ಕಾರ್ಮಿಕ, ನೇಕಾರರು, 
ಮೀನುಗಾರರು , ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಯ ಫಲಾನುಭವಿಗಳಾಗಿ ಆಯ್ಕೆ ಮಾಡಲಾಗಿದೆ. 

1) ಸದಿ ಯೋಜನೆಯ ಮಾಶಾಸನಕ್ಕಾಗಿ ಸಲ್ಲಿಸುವ ಅರ್ಜಿಯು ಗೊತ್ತುಪಡಿಸಿದ ನಮೂನೆಯಲ್ಲಿ ಸಂಬಂಧಪಟ್ಟ ತಹಶೀಲದಾರರಿಗೆ ಸಲ್ಲಿಸತಕ್ಕದ್ದು. 
2) ಆರ್ಥಿಕ ಸ್ಥಿತಿಯು ಬಡತನ ರೇಖೆಗಿಂತ ಕೆಳಗಿರುವವರನ್ನು ಗುರುತಿಸಿ ಪರಿಗಣಿಸಲಾಗುವುದು. 

65 ವರ್ಷಕ್ಕಿಂತ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು (ಗಂಡು ಅಥವಾ ಹೆಣ್ಣು ) 
4) ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಅವರುಗಳು ಫಲಾನುಭವಿಗಳನ್ನು ಘೋಷಿಸದೇ ಇದ್ದಲ್ಲಿ ಇವರು ಮಾಶಾಸನ ಪಡೆಯಲು 

ಅರ್ಹರಾಗಿರುತ್ತಾರೆ . 
5) ಪತಿ ಪತ್ನಿ ಸಂಯೋಜಿತ ವಾರ್ಷಿಕ ಆದಾಯ ರೂ . 20 ,000/- ಕ್ಕಿಂತ ಹೆಚ್ಚಿಗೆ ಇರಕೂಡದು. 
6) ಫಲಾನುಭವಿಯು ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಮೌಲ್ಯ ರೂ . 10 ,000 - 00 ಕ್ಕಿಂತ ಹೆಚ್ಚಿಗೆ ಇರಬಾರದು. 
7) ಯಾವುದೇ ರೀತಿಯ ಪಿಂಚಣಿಯನ್ನು ಸಾರ್ವಜನಿಕ / ಖಾಸಗಿ ಮೂಲದಿಂದ ಪಡೆಯುತ್ತಿರಬಾರದು 
8) ಜನನ ಪ್ರಮಾಣ ಪತ್ರ , ವೈದ್ಯಕೀಯ ದೃಢೀಕರಣ ಪತ್ರ ಅಥವಾ ಭಾರತ ಚುನಾವಣಾ ಆಯೋಗವು ನೀಡಿರುವ ಮತದಾರರ ಗುರುತಿನ 

ಚೀಟಿಯಲ್ಲಿಯ ಜನ್ಮ ದಿನಾಂಕವು ವಯಸ್ಸಿಗೆ ಸಂಬಂಧಿಸಿದ ದಾಖಲೆಯಾಗಿರುತ್ತದೆ . 
9) ಅರ್ಜಿ ಸಲ್ಲಿಸುವ ಹಂತದಲ್ಲೇ ಉದ್ಯೋಗ ಪ್ರಮಾಣ ಪತ್ರ ಹಾಗೂ ಆದಾಯ ದೃಢೀಕರಣ ಪತ್ರಕ್ಕಾಗಿ ಅರ್ಜಿಯನ್ನು ತಹಶೀಲದಾರರು 

ಸ್ವೀಕರಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. 
10) ಈ ಯೋಜನೆ ಅನ್ವಯ ಮಾಸಿಕ ರೂ . 500 /- ಸಾಮಾಜಿಕ ಭದತಾ ವೇತನವನ್ನು ನೀಡಲು ಘೋಷಿಸಿರುತ್ತಾರೆ. 

( XII) ಗ್ರಂಥಾಲಯವನ್ನು ಸಾರ್ವಜನಿಕರ ಬಳಕೆಗೆ ನಿರ್ವಹಿಸಿದ್ದಲ್ಲಿ ಗಂಥಾಲಯವು ಅಥವಾ ವಾಚನಾಲಯವು ಕಾರ್ಯನಿರ್ವಹಿಸುವ ಸಮಯ ಹಾಗೂ 
ಸಾರ್ವಜನಿಕರಿಗೆ ಮಾಹಿತಿಯನ್ನು ಪಡೆಯಲು ಇರುವ ಅನುಕೂಲತೆಗಳ ವಿವರ : 

ಸಾರ್ವಜನಿಕ ಬಳಕೆಗೆ ಗಂಥಾಲಯ ಲಭ್ಯವಿರುವುದಿಲ್ಲ. ಸಾರ್ವಜನಿಕರು ಕಛೇರಿಯ ವೇಳೆಯಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಪಡೆಯಲು 
ತಹಶೀಲ್ದಾರ, ಶಿರಸಿ ರವರಿಗೆ ಅರ್ಜಿ ನೀಡಿದಲ್ಲಿ ಅಥವಾ ಸಂಪರ್ಕಿಸಿದಲ್ಲಿ ಕಚೇರಿ ವೇಳೆಯಲ್ಲಿ ಮೇಲ್ಕಂಡ ಅಧಿಕಾರಿಗಳ ದೂರವಾಣಿ ಸಂಖ್ಯೆ 
08386 - 226383 ನೇದಕ್ಕೆ ಸಂಪರ್ಕಿಸಿದ್ದಲ್ಲಿ ಸೂಕ್ತ ಮಾಹಿತಿ ನೀಡಲಾಗುವುದು 
XIII) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಹುದ್ದೆ ಹಾಗೂ ಇತರ ವಿವರಗಳು : 

ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಹೆಸರು ಮತ್ತು ಪದನಾಮ 

ದೂರವಾಣಿ ಸಂಖ್ಯೆ 

ಹೆಸರು, ಪದನಾಮ 
ಶ್ರೀ ಬಸಪ್ಪ ಪಿ. ಪೂಜಾರಿ 

ಶೀ ವಿ. ಟಿ . ಹೆಗಡೆ 

ಕಛೇರಿ :226382 
ತಹಶೀಲ್ದಾರ ಹಾಗೂ ತಾಲೂಕು ದಂಡನಾಧಿಕಾರಿಗಳು, ಶಿರಸಿ ಶಿರಸ್ತೇದಾರರು, 

ತಹಶೀಲ್ದಾರ ರವರ ಕಾರ್ಯಾಲಯ , ಶಿರಸಿ 


( XVI) 


ಇಂತಹ ಇನ್ನಿತರ ಯಾವುದೇ ನಿಗದಿಪಡಿಸಿದ ಮಾಹಿತಿ : 

- ಇಲ್ಲ - 


PR-238 


ತಹಶೀಲ್ದಾರ, ಶಿರಸಿ ( ಉ .ಕ) 


sc -10 


0259 


EDFEBE Domus, Toomat , JJD2JF 09 , 9008 


ಭಾಗ ೩ 


MINISTRY OF SHIPPING 
NEW MANGALORE PORT TRUST 

Panambur , Mangalore 


NOTIFICATION 
No. 1/ 2 /2014 /CPSM 1 dated the 26th Sept, 2014 


In exercise of the powers conferred by Sub - section ( 1 ) of section 124 , read with 
sub - section ( 1) of Section 132 of the Major Port Trusts Act, 1963 ( 38 of 1963), the 
Board of Trustees of New Mangalore Port Trust hereby approves the New Mangalore 
Port Trust Employees (Recruitment, Seniority and Promotion ) Amendment Regulations , 
2014 as set -out in the Schedule annexed to this notification . 


The said Regulations shall come into force from the date of publication of this 
Notification in the Official Gazette of the State . 


SCHEDULE 


NEW MANGALORE PORT TRUST 


New Mangalore Port Trust Employees (Recruitment, Seniority & Promotion ) 
Amendment Regulations, 2014 


In exercise of the powers conferred by Section 28 of the Major Port Trusts Act, 
1963 ( 38 of 1963 ), the Board of Trustees of the New Mangalore Port Trust hereby 
makes the following regulations further to amend the New Mangalore Port Trust 
Employees (Recruitment, Seniority and Promotion ) Regulations, 1980 and amended 
from time to time. 


1 . These Regulations may be called the New Mangalore Port Trust Employees 

(Recruitment, Seniority and Promotion ) Amendment Regulations, 2014 . 


Senior Assistant Secretary 


ಭಾಗ ೩ 


FDF837 ODZIE , TUDOD, IDLJE 09 , 90093 


nasa 


Sl. No. 


Remar 


Name of the 

Post 


No. 
of 


Classi 
fication 


ks 


Post 


Scale | Whether 

Selection 
(Rs ) or 

Non 
Selection 


NEW MANGALORE PORT TRUST 
Recruitment Rules for the post of Junior Signalman 
Upper Age Educational and other qualifications 

Whether 
limit for 

prescribed for direct recruitment ( a ) Age & (b ) 
direct 

Educational 
recruitment 

Qualifications 
(in yrs.) 

(c)Experience 
for direct 
recruits will 
apply in case of 
promotion /absor 
ption / 
deputation 


Period Method of 

of | recruitment ( whether 
Probatio | by direct recruitment 

or by promotion / 
(in 

absorption / 
years) 

deputation ) 


In case of 
promotion / 

absorption / 
deputation grades 

from which it 
should be made 


5 


6 


10 


11 


13 


O 


Junior 
Signalman 


02 


Class - 


Rs 
16300 


Selection 


40 years 


1 year 


(a )No 
(b ) Yes 
(c )No 


Nil 


38200 
(Revi 
sed ) 


By promotion 
failing which by 
absorption /deput 
ation failing both 

by Direct 
Recruitment. 


Essential Qualification : 
SSLC / 10th Standard / Matriculation 
pass from recognized University or 
Board with Certificate of 
Proficiency Class -I(COP -I) failing 
which Certificate of Proficiency 
Class- II(COP -II) failing which 
Radio Telephony General(RTG ) 
failing which Radio Telephony 
Restricted (RTR ) failing which 
Radio Telephony Inland 
Maritime(RTIM ) failing which 
Global Maritime Distress & Safety 
System (GMDSS ),issued by the 
Govt. of India . 
Experience : 
1 year on Board Merchant Ships as 
Radio Operator/Radio officer OR 1 
year as Radio Operator /Radio 
Officer on Off-Shore Installation OR 
1 year as VTMS/ Port Control 
Operator of a major/minor Govt.Port. 


12 
Promotion : 
SignalKhalasi 
with 5 years 
regular service 
in the grade 
subject to 
passing a 
departmental 
trade test. 
Absorption / 
deputation is 
from the 
official holding 
analogous post 
in Major Ports. 


Senior Assistant Secretary 


0259 


ಭಾಗ ೩ 


Sl. No. 


Name of the 

Post 


No. 

of 
Post 


| Classi- 

fication 


Scale | Whether 
of Pay Selection 
(Rs) 

Non 
Selection 


Period 

of 
Probatio 


Remar 

ks 


or 


Method of 

recruitment 
(whether by direct 
recruitment or by 

promotion / 
absorption / 
deputation ) 


In case of promotion / 

absorption / 
deputation grades 
from which it should 

bemade 


( in 
years ) 


3 


4 


5 


6 


L 


10 


11 


13 


80 (a ) 


2 
Senior 
Signalman 


02 


Class- 


Rs 
17700 


Selection 


1 year 


Nil 


III 


FDF :37 ODZIE , Todowo, JJO JET 09, 90098 

NEW MANGALORE PORT TRUST 
Recruitment Rules for the post of Senior Signalman 
Upper Age Educational and other qualifications Whether 
limit for prescribed for direct recruitment (a )Age & (b ) 
direct 

Educational 
recruitment 

Qualifications 
(in yrs.) 

(c )Experience 
for direct 
recruits will 
apply in case of 
promotion /absor 
ption / 

deputation 
7 

9 
SSLC / 10th Standard/ Matriculation 
45 years pass from recognized University Or | (a )No 
Board with Certificate of 

(b )Yes 
Proficiency Class - I(COP -I) failing 
which Certificate of Proficiency 

( c) No 
Class- II (COP -II ) failing which 
Radio Telephony General(RTG ) 
failing which Radio Telephony 
Restricted (RTR ) failing which 
Radio Telephony Inland 
Maritime(RTIM ) failing which 
Global Maritime Distress & Safety 
System (GMDSS ) Certificate issued 
by the Govt. of India. 
Experience : 
2 years on Board Merchant Ships as 
Radio Operator/Radio Officer -OR 2 
years as Radio Operator/ Radio 
Officer on Off Shore Installation 
OR 2 year as VTMS/ Port Control 
Operator in a major/minor Govt. 
Port. 


44600 
(Revi 
sed ) 


By promotion 
failing which 
absorption /dep 
utation failing 
both by Direct 
Recruitment. 


12 
Promotion : 
Jr. Signalman with 
2 years regular 
service in the 
grade. 
Absorption /deputa 
tion is from the 
officials holding 
analogous post in 
Major Ports . 


Senior Assistant Secretary 


ಭಾಗ ೩ 


02538 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 

NEW MANGALORE PORT TRUST 
Recruitment Rules for the post of Asst. Superintendent (Port Control) 


Whether 


SI. 
No. 


Nameof 
the Post 


| No. 

of 
Posts 


Classi 
fication 


Scale 
of Pay 
(Rs) 


Rem 
arks 


Selection 


Period of 
Probation 
(in years) 


Upper Age | Educational and other qualifications prescribed 
limit for 

for direct recruitment 
direct 
recruitment 

( in yrs.) 


or 


Whether 
(a ) Age & 
(b ) Educational 
Qualifications 
(c) Experience 
for direct 
recruits will 
apply in case of 
promotion /absor 
ption / 
deputation 


Method of 
recruitment (whether 
by direct recruitment 
or by promotion / 

absorption / 
deputation ) 


Non 
Selection 


In case of 
promotion / 
absorption / 
deputation 
grades from 
which it should 

be made 


4 


5 


L 


10 


13 


Selection 


50 years 


1 year 


Class 

III 


21000 


179 | Assistant 

Supdt. 

(Port 
Control) 


(a)No 
(b )Yes 
( C )No 


Nil 


53500 
(Revi 
sed ) 


8 
Essential Qualification : 
SSLC /10th Standard / Matriculation 
pass from recognized University or 
Board with Certificate of Proficiency 
Class- I(COP -I) failing which 
Certificate of Proficiency Class 
II(COP -II) failing which Radio 
Telephony General(RTG ) failing 
which Radio Telephony 
Restricted (RTR ) failing which Radio 
Telephony Inland Maritime(RTIM ) 
failing which Global Maritime 
Distress & Safety 
System (GMDSS ),issued by the Govt. 
of India . 
Experience : 
3 years on Board Merchant Ships as 
Radio Operator/Radio Officer OR 3 
years as Radio Operator OR Radio 
Officer on Off -Shore installation OR 3 
years as VTMS/ Port Control Operator 
of a major/minor Govt. Port. 


11 

12 

Promotion : 
By promotion From Sr. 
failing which by Signalman 
Absorption /deput with 1 year 
ation failing both regular 

by Direct service in the 
Recruitment. 

grade . 
Absorption / 
Deputation 
is from the 
official 
holding 
analogous 
post in 
Major Ports . 


Senior Assistant Secretary 


nas 


FOT &37 ODZIE, TO DO , JJO23 


09, 2008 


ಭಾಗ ೩ 


No. 


| 


Remar 


Name of 
the Post 


Classi- 
fication 


Scale 
of Pay 
(Rs) 


of 


ks 


In case of promotion / 

absorption / 
deputation grades from 
which it should be made 


Posts 


or 


Method of 
recruitment 
(whether by 

direct 
recruitment or 
by promotion / 

absorption / 
deputation ) 


5 


11 


13 


178 


Rs 


By 


Class 

III 


23600 


Nil 


Superinte 
ndent. 

( Port 
Control) 


NEW MANGALORE PORT TRUST 
Recruitment Rules for the post of Superintendent (Port Control) 
Whether Upper Educational and other qualifications Whether Period 
Selection Age limit prescribed for direct recruitment (a ) Age & 
for direct 

(b )Educational Probatio 
Non recruitme 

Qualifications 
Selection nt 

( c )Experience for 
(in yrs.) 

direct recruits 

years) 
will apply in case 
of 
promotion/absorpt 
ion / deputation 

10 
Essential: 
Selection | 50 years SSLC / 10th Std./Matriculation a) : No 

1 year 
pass from recognized University | b ) : Yes 
or Board with Certificate of 

c ) :No. 
Proficiency Class -I(COP -I) 
failing which Certificate of 
proficiency Class -II ( COP -II ) 
failing which Radio Telephony 
General(RTG ) failing which 
Radio Telephony 
Restricted (RTR ) failing which 
Radio Telephony Inland 
Maritime(RTIM ) failing which 
Global Maritime Distress & 
Safety System (GMDSS ) issued 
by the Govt. of India. 
Experience : 4 years on Board 
Merchant Ships as Radio 
Operator/Radio Officer OR 4 
years as Radio Operator/ Radio 
Officer on Off Shore installation 
OR 4 years as VTMS/Port 
Control Operator of a 
major/minor Govt. Port . 


56300 
Revis 
ed ) 


12 
Promotion : From Asst. 
Supdt.(PC) with 1 year 
regular service in the 
grade. 
Absorption /deputation 
is from the officials 
holding analogous post 
in Major Ports . 


promotion 

failing 
which by 
absorption / 
deputation 
and failing 
both by 

direct 
recruitment 


Senior Assistant Secretary 


ಭಾಗ ೩ 


33 D 


owd, DOE09, 90028 


0262 


पोत परिवहन मंत्रालय 
नव मंगलूर पत्तन न्यास 

पणंबूर, मंगलूर 


अधिसूचना 


1 / 2 / 2014 / सीपीएसएम 1 दिनांक 26 सितंबर 2014 


महा पत्तन न्यास अधिनियम 1963 ( 1963 का 38 ) की धारा 132 की उपधारा (1) के साथ पठित धारा 
124 की उपधारा ( 1) द्वारा प्रदत्त शक्तियों का प्रयोग करते हुए, इस अधिसूचना के साथ संलग्नित अनुसूची में 
बनाने के अनुसार, नव मंगलूर पत्तन न्यास के न्यासी मंडल द्वारा बनाए गए नव मंगलूर पत्तन न्यास कर्मचारी 
(भर्ती वरीयता व पदोन्नति ) संशोधित विनियम , 2014 में संशोधन का एतद्वारा अनुमोदन करता है । 


2. उक्त विनियम इस अधिसूचना के सरकारी राजपत्र में प्रकाशन की तारीख से प्रवृत्त होंगे । 


अनुसूची 


नव मंगलूर पत्तन न्यास 


नव मंगलूर पत्तन न्यास कर्मचारी (भर्ती वरीयता व पदोन्नति ) संशोधित विनियम, 2014 


महा पत्तन न्यास अधिनियम 1963 ( 1963 का 38 ) की धारा 28 द्वारा प्रदत्त शक्तियों का प्रयोग 
करते हुए, नव मंगलूर पत्तन न्यास का न्यासी मंडल, नव मंगलूर पत्तन न्यास कर्मचारी (भर्ती वरीयता व 
पदोन्नति ) विनियम 1980 , में फिर से संशोधन करते हुए निम्नलिखित विनियम बनाता है 


1. इन विनियमों को नव मंगलूर पत्तन न्यास कर्मचारी (भर्ती वरीयता व पदोन्नति ) संशोधन विनियम , 


2014 कहा जाएगा । 


Senior Assistant Secretary 


Oats 


33 Dowd, DOE09, 90028 


ಭಾಗ ೩ 


क 


पद का नाम पदों की वर्गीकरण 


टिप्पणी 


सं0 


वेतन 
मान 
| ( रू ) 


परीवीक्षा भर्ती की 
का अवधि विधि ( क्या 
(वर्षों में ) सीधी भर्ती 

द्वारा अथवा 
पदोन्नति 
/ आमेलन / 
प्रतिनियुक्ति 


पदोन्नति / आमेलन / 
प्रतिनियुक्ति के 
मामले में संवर्ग 
जिनमें से किया 
जाना होगा 


गैर 


द्वारा ) 


10 


1 2 
80 कनिष्ठ 
00 सिग्नलमैन 


3 
02 


4 
श्रेणी-III 


5 
रू 
16300 


1 वर्ष 


38200 
( संशो 


नव मंगलूर पत्तन न्यास 
__ कनिष्ठ सिग्नलमैन पद हेतु भर्ती नियमावली 
क्या पद सीधी सधी भर्ती 

क्या सीधी भर्ती के 
प्रवरण भर्ती के के लिए 

लिए निर्धारित ( क ) 
का है या लिए उच्च निर्धारित 

आयु ( ख ) शैक्षिक 
आयु सीमा शैक्षिक 

योग्यताएँ ( ग ) 
प्रवरण (वर्षों में ) तथा 

अनुभव पदोन्नति / 
अन्य 

आमेलन / 
योग्यताएँ 

प्रतिनियुक्ति के 
मामले में भी लागू 

होगी 
6 7 8 
चयन 40 वर्ष अनिवार्य अर्हताएं : प्रवीणता ( क ) नहीं 

प्रमाण पत्र श्रेणी-I (सीओपी-I ) । ( ख) जी हाँ 
सहित मान्यता प्राप्त विश्व 

( ग ) नहीं 
विध्यालय या बोर्ड से एस एस 
एल सी / 10वीं कक्ष / 
मेटिक्युलेशन उत्तीर्ण हो ऐसा न 
होने पर प्रवीणता पत्र श्रेणी-II 
(सीओपी-II) ऐसा न होने पर 
रेडियो टेलिफोनी जनरल 
( आरटीजी) ऐसा न होने पर 
रेडियो टेलिफोनी रिस्टिक्टेड 
( आरटीआर ) ऐसा न होने पर 
रेडियो टेलिफोनी इन्लैंड 
मरीटाइम ( आरटीआईएम ) ऐसा 
न होने पर भारत सरकार द्वारा 
जारी ग्लोबल मरीटाइम डिस्टेस 
एंड सेफ्टी सिस्टम 
( जीएमडीएसएम ) । 
अनुभव : महा / लघु सरकारी 
पत्तन के रेडियो 
अपरेटर / रेडियो अफिसर के रूप 
में बोर्ड मर्चेट शिप पर 1वर्ष या 
ऑफ शोर इन्स्टालेशन पर 
रेडियो ऑपरेटर / रेडियो 
आफसर के रूप में 1वर्ष या 
वीटी एमएस / पोर्ट कंटोल 
अपरेटर के रूप में 1वर्ष का 
अनुभव हो । 


11 12 

13 
पदोन्नति पदोन्नति : विभागीय टेड शून्य 
द्वारा, ऐसा न टेस्ट उत्तीर्ण करने के 
होने पर अधीन अपने ग्रेड में 5वर्ष 
आमेलन / नियमित सेवायुक्त सिग्नल 
प्रतिनियुक्ति खलासी से पदोन्नति महा 
द्वारा । दोनों पत्तन न्यास में अनुरूपी 
तरीकों से न पदधारी कमचारी से 
होने पर सीधी आमेलन / प्रतिनियुक्ति है । 
भर्ती द्वारा | 


धित ) 


Senior Assistant Secretary 


ಭಾಗ ೩ 


300533 29 , 20 


, 


509, 90098 


೧೩೯೯ 


टिप्पणी । 


पद का नाम पदों की 

सं० 


वर्गीकरण वेतन 

मान 
| ( रू ) 


क्या पद 
क्या पद 
प्रवरण 
का है या 
गैर 
प्रवरण 


नव मंगलूर पत्तन न्यास 
वरिष्ठ सिग्नलमैन पद हेतु भर्ती नियमावली 
सीधी 
सीधी सधी भर्ती के लिए निर्धारित 

सधी भर्ती के लिए निर्धारित क्या सीधी भर्ती के 
भर्ती के शैक्षिक तथा अन्य योग्यताएँ लिए निर्धारित ( क ) 
लिए उच्च 

आयु ( ख ) शैक्षिक 
आयु सीमा 

योग्यताएँ ( ग ) 
(वर्षों में ) 

अनुभव पदोन्नति / 
आमेलन / 
प्रतिनियुक्ति के 
मामले में भी लागू 
होगी 


परीवीक्षा भर्ती की 
का अवधि विधि ( क्या 
(वर्षों में ) सीधी भर्ती 

द्वारा अथवा 
पदोन्नति 
/ आमेलन / 
प्रतिनियुक्ति 
द्वारा) 


पदोन्नति / आमेलन / 
प्रतिनियुक्ति के 
मामले में संवर्ग 
जिनमें से किया 
जाना होगा 


1 


2 


3 


| 


4 


5 


10 


13 


वरिष्ठ 


02 


चयन 


श्रेणी-III 


45 वर्ष 


80( क ) सिग्नलमैन 


1 वर्ष 


17700 


44600 
( संशो 


11 

12 
पदोन्नति पदोन्नति : विभागीय ट्रेड शून्य 
द्वारा,ऐसा न होने टेस्ट उत्तीर्ण करने के 
पर आमेलन / अधीन अपने ग्रेड में 5वर्ष 
प्रतिनियुक्ति नियमित सेवायुक्त सिग्नल 
द्वारा । दोनों खलासी से पदोन्नति महा 
तरीकों से न होने पत्तन न्यास में अनुरूपी 
पर सीधी भर्ती पदधारी कर्मचारी से 
द्वारा । 

आमेलन / प्रतिनियुक्ति है । 


धित ) 


अनिवार्य अर्हताएं : प्रवीणता । ( क ) नहीं 
प्रमाण पत्र श्रेणी- I (सीओपी -I ) । ( ख ) जी हाँ 
सहित मान्यता प्राप्त विश्व 

(ग ) नहीं 
विध्यालय या बोर्ड से एस एस 
एल सी / 10वीं कक्ष / 
मेटिक्युलेशन उत्तीर्ण हो ऐसा न 
होने पर प्रवीणता पत्र श्रेणी-II 
( सीओपी- II) ऐसा न होने पर 
रेडियो टेलिफोनी जनरल 
( आरटीजी ) ऐसा न होने पर 
रेडियो टेलिफोनी रिस्टिक्टेड 
( आरटीआर ) ऐसा न होने पर 
रेडियो टेलिफोनी इन्लैंड 
मरीटाइम ( आरटीआईएम) ऐसा 
न होने पर भारत सरकार द्वारा 
जारी ग्लोबल मरीटाइम डिस्टेस 
एंड सेफ्टी सिस्टम 
( जीएमडीएसएम ) । 
अनुभव : महा / लघु सरकारी 
पत्तन में रेडियो 
अपरेटर / रेडियो अफिसर के रूप 
में बोर्ड मर्चेट शिप पर 2वर्ष या 
ऑफ शोर इन्स्टालेशन पर 
रेडियो ऑपरेटर / रेडियो 
आफसर के रूप में 2वर्ष या 
वीटी एमएस / पोर्ट कंटोल 
अपरेटर के रूप में 2वर्ष का 
अनुभव हो । 


Senior Assistant Secretary 


०००० 


33 Dowd, DOE09, 90028 


ಭಾಗ ೩ 


वर्गीकरण 


वितन 


पद का नाम पदों की 
। 

सं० 


सं० 


मान 


प्रवरण 


गैर 


द्वारा) 


3 


9 


11 


13 


12 


| 2 
सहायक 
अधीक्षक 
( पोर्ट कंटोल ) 


779 


| 5 
श्रेणी- IIIरू 

21000 


02 


1 वर्ष 


53500 
( संशो 
धित ) 


नव मंगलूर पत्तन न्यास 
सहायक अधीक्षक ( पोर्ट कंटोल ) पद हेतु भर्ती नियमावली 
क्या पद सीधी सधी भर्तीके लिए निर्धारित क्या सीधी भर्ती के परीवीक्षा भर्ती की पदोन्नति / आमेलन / टिप्पणी 

भर्ती के शैक्षिक तथा अन्य योग्यताएँ लिए निर्धारित ( क ) का अवधि विधि ( क्या प्रतिनियुक्ति के 
का है या लिए उच्च 

आयु ( ख ) शैक्षिक (वर्षों में ) सीधी भर्ती मामले में संवर्ग 
आयु सीमा 

योग्यताएँ ( ग ) 

द्वारा अथवा जिनमें से किया 
प्रवरण (वर्षों में ) 

अनुभव पदोन्नति / 

पदोन्नति जाना होगा 
आमेलन / 

/ आमेलन / 
प्रतिनियुक्ति के 

प्रतिनियुक्ति 
मामले में भी लागू 

होगी 
| 
चयन 50 वर्ष । अनिवार्य अर्हताएं : प्रवीणता । ( क ) नहीं 

पदोन्नति पदोन्नति : अपने ग्रेड में शून्य 
प्रमाण पत्र श्रेणी-I (सीओपी-I) | ( ख ) जी हाँ 

द्वारा, ऐसा न होने वर्ष नियमित सेवा युक्त 
सहित मान्यता प्राप्त विश्व ( ग ) नहीं 

पर आमेलन / वरिष्ठ सिग्नलमैन महा पत्तन 
विध्यालय या बोर्ड से एस एस 

प्रतिनियुक्ति में अनुरूपी पदधारी कर्मचारी 
एल सी / 10वीं कक्ष / 

द्वारा , दोनों से आमेलन / प्रतिनियुक्ति है 
मेटिक्युलेशन उत्तीर्ण हो ऐसा न 

तरीकों से न होने || 
होने पर प्रवीणता पत्र श्रेणी- II 

पर सीधी भर्ती 
(सीओपी- II) ऐसा न होने पर 

द्वारा । 
रेडियो टेलिफोनी जनरल 
( आरटीजी) ऐसा न होने पर 
रेडियो टेलिफोनी रिस्टिक्टेड 
( आरटीआर ) ऐसा न होने पर 
रेडियो टेलिफोनी इन्लैंड 
मरीटाइम ( आरटीआईएम) ऐसा 
न होने पर भारत सरकार द्वारा 
जारी ग्लोबल मरीटाइम डिस्टेस 
एंड सेफ्टी सिस्टम 
( जीएमडीएसएम) । 
अनुभव : महा / लघु सरकारी 
पत्तन में रेडियो 
अपरेटर / रेडियो अफिसर के रूप 
में बोर्ड मर्चेट शिप पर 3वर्ष या 
ऑफ शोर इन्स्टालेशन पर 
रेडियो ऑपरेटर / रेडियो । 
आफसर के रूप में 3वर्ष या 
वीटी एमएस / पोर्ट कंटोल 
अपरेटर के रूप में 3वर्ष का 
अनुभव हो । 


Senior Assistant Secretary 


ಭಾಗ ೩ 


33 Dowd, DOE09, 2008 


0900 


क 


पद का नाम पदों की 

सं0 


वर्गीकरण 


टिप्पणी 


वेतन 
मान 
( रू ) 


3 


4 


10 


1 
770 


2 
अधीक्षक 
( पोर्ट कंटोल ) 


01 


श्रेणी-III 


50 


रू 
23600 


56300 
( संशो 


नव मंगलूर पत्तन न्यास 
सहायक अधीक्षक (पोर्ट कंटोल ) पद हेतु भर्ती नियमावली 

नव मंगलूर पत्तन न्यास 
अधीक्षक (पोर्ट कंटोल ) पद हेतु भर्ती नियमावली 
क्या पद सीधी सिधी भर्ती के लिए निर्धारित क्या सीधी भर्ती के परीवीक्षा भर्ती की पदोन्नति / आमेलन / 
प्रवरण भर्ती के शैक्षिक तथा अन्य योग्यताएँ लिए निर्धारित ( क ) का अवधि विधि ( क्या प्रतिनियुक्ति के 
का है या लिए उच्च 

आयु ( ख ) शैक्षिक (वर्षों में ) सीधी भर्ती मामले में संवर्ग 
गैर आयु सीमा 

योग्यताएँ ( ग ) 

द्वारा अथवा जिनमें से किया 
प्रवरण (वर्षों में ) 

अनुभव पदोन्नति / 

पदोन्नति जाना होगा 
आमेलन / 

/ आमेलन / 
प्रतिनियुक्ति के 

प्रतिनियुक्ति 
मामले में भी लागू 
होगी 

द्वारा ) 
| 11 

12 
चयन 50 वर्ष अनिवार्य अर्हताएं : प्रवीणता प्रमाण । ( क ) नहीं 

1 वर्ष 

पदोन्नति पदोन्नति : अपने ग्रेड में 
पत्र श्रेणी-I ( सीओपी-I) सहित ( ख ) जी हाँ 

द्वारा, ऐसा न होने 1वर्ष नियमित सेवा युक्त 
मान्यता प्राप्त विश्व विध्यालय या बोर्ड 

( ग ) नहीं 

पर आमेलन / सहायक अधीक्षक । 
से एस एस एल सी / 10वीं कक्ष / | 

प्रतिनियुक्ति (पोर्ट कंटोल) से पदोन्नति 
मेटिक्युलेशन उत्तीर्ण हो ऐसा न होने 

द्वारा और दोनों । 
पर प्रवीणता पत्र श्रेणी- II (सीओपी 

तरीकों से न होने आमेलन / प्रतिनियुक्ति, महा 
II) ऐसा न होने पर रेडियो टेलिफोनी 

पर सीधी भर्ती पत्तन में अनुरूपी पदधारी 
जनरल ( आरटीजी ) ऐसा न होने पर 

द्वारा । 

कर्मचारी से है । 
रेडियो टेलिफोनी रिस्टिक्टेड 
( आरटीआर) ऐसा न होने पर रेडियो 
टेलिफोनी इन्लैंड मरीटाइम । 
( आरटीआईएम) ऐसा न होने पर 
भारत सरकार द्वारा जारी ग्लोबल 
मरीटाइम डिस्टेस एंड सेफ्टी सिस्टम 
( जीएमडीएसएम ) । 
अनुभव : महा / लघु सरकारी पत्तन में 
रेडियो अपरेटर / रेडियो अफिसर के 
रूप में बोर्ड मर्चेट शिप पर 4वर्ष या 
ऑफ शोर इन्स्टालेशन पर रेडियो । 
ऑपरेटर / रेडियो आफसर के रूप में 
4वर्ष या वीटी एमएस / पोर्ट कंटोल 
अपरेटर के रूप में 4वर्ष का अनुभव 
हो । 


धित ) 


PD - 132 
SC - 5 


SENIOR ASSISTANT SECRETARY 


೧೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

ಭಾಗ ೩ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ 
ನಿರ್ದೇಶಕರ ಕಛೇರಿ, 6ನೇ ಮಹಡಿ, ಕಾವೇರಿ ಭವನ, ಕೆ. ಹೆಚ್ .ಬಿ. ಕಾಂಪ್ಲೆಕ್ಸ್ , ಕೆ.ಜಿ. ರಸ್ತೆ, ಬೆಂಗಳೂರು-560 009. 

ಪರಿಷ್ಕೃತ ಅಧಿಸೂಚನೆ 
ಸಂಖ್ಯೆ : ಡಿಪಿಎನ್ / ಕೇಂಸ/ ವಿವ/76 /2014 - 15, ಬೆಂಗಳೂರು, ದಿನಾಂಕ : 29 - 11 - 2014, 
ಕೇಂದ್ರ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಕಾಯಿದೆ 2005ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ಸಂಬಂಧಿಸಿದಂತೆ, ಸೆಕ್ಷನ್ 2( ಹೆಚ್) ರ ಈ ಕೆಳಗೆ ಕಾಣಿಸಿದ ಸಾರ್ವಜನಿಕ ಪ್ರಾಧಿಕಾರ 

4.ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು. 

5 . ಕಾನೂನು ಅಧಿಕಾರಿ ( ಹಿರಿಯ ) ಇವರ ಕಛೇರಿಗಳು, ಬೆಂಗಳೂರು ನಗರ ವಿಭಾಗ , ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ , ದಾವಣಗೆರೆ 
ವಿಭಾಗ, ಮಂಗಳೂರು ವಿಭಾಗ , ಬೆಳಗಾವಿ ವಿಭಾಗ, ಗುಲ್ಬರ್ಗಾ ವಿಭಾಗ, 

6. ಪ್ರಧಾನ ಸರ್ಕಾರಿ ಅಭಿಯೋಜಕರುಗಳ ಕಛೇರಿಗಳು . 

ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ರಾಮನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, 
ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ದಾವಣಗೆರೆ ಜಿಲ್ಲೆ , ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಬಳ್ಳಾರಿ 
ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಬೆಳಗಾಂ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ, 
ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬೀದರ್ ಜಿಲ್ಲೆ, ಯಾದಗಿರಿ ಜಿಲ್ಲೆ. 

ಈ ಮೇಲ್ಕಾಣಿಸಿದ ಸಾರ್ವಜನಿಕ ಪ್ರಾಧಿಕಾರಗಳಿಗೆ ಮಾಹಿತಿ ಪಡೆಯಲು ಹಕ್ಕು ಕಾಯಿದೆ 2005ರ ಸೆಕ್ಷನ್ 5 (1) ಮತ್ತು 5 ( 2) ರ ಅಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ "ಸಾರ್ವಜನಿಕ ಮಾಹಿತಿ ಅಧಿಕಾರಿ " ಹಾಗೂ "ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ " ಗಳನ್ನು ಹಾಗೂ ಸೆಕ್ಷನ್ 
19 (1) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಸಿ, ಈ ಕೆಳಕಂಡ ಮೇಲ್ಮನವಿ ಪ್ರಾಧಿಕಾರಗಳನ್ನು ನೇಮಕ ಮಾಡಲಾಗಿದೆ. 


ಕ್ರಮ 
ಸಂ . 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


1. 


| ಕಾನೂನು ಅಧಿಕಾರಿ ( ಹಿರಿಯ ) ( ಕಿ) 


| ನಿರ್ದೇಶಕರ ಕೇಂದ್ರ ಸಹಾಯಕರು 


ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ನಿರ್ದೇಶಕರು 


2 . 


ಕಾನೂನು ಅಧಿಕಾರಿ ( ಹಿರಿಯ) ಇವರ ವಲಯ ಕಛೇರಿಗಳು 


ಕಾನೂನು ಅಧಿಕಾರಿ ( ಹಿರಿಯ ) 


ಆಡಳಿತಾಧಿಕಾರಿ, ಕಾನೂನು ಅಧಿಕಾರಿ 
( ಹಿರಿಯ ) ಇವರ ಕಛೇರಿ 


ಅಭಿಯೋಗ ಉಪ ನಿರ್ದೇಶಕರು 
( ಆಡಳಿತ) ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ, ಬೆಂಗಳೂರು. 


1. ಬೆಂಗಳೂರು ನಗರ ವಿಭಾಗ 


2 . ಬೆಂಗಳೂರು ವಿಭಾಗ, ಬೆಂಗಳೂರು 


3. ಮೈಸೂರು ವಿಭಾಗ, ಮೈಸೂರು 


4, ದಾವಣಗೆರೆ ವಿಭಾಗ, ದಾವಣಗೆರೆ 


5 . ಮಂಗಳೂರು ವಿಭಾಗ , ಮಂಗಳೂರು 


6. ಬೆಳಗಾವಿ ವಿಭಾಗ, ಬೆಳಗಾವಿ 


7. ಗುಲ್ಬರ್ಗಾ ವಿಭಾಗ , ಗುಲ್ಬರ್ಗಾ 
ಸರ್ಕಾರಿ ಅಭಿಯೋಜಕರ ಕಛೇರಿಗಳು, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗಳು, ಕಾನೂನು ಅಧಿಕಾರಿ (ಕಿರಿಯ ) ಅವರ 
ಕಛೇರಿಗಳು ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗಳು 
1. ಸರ್ಕಾರಿ ಅಭಿಯೋಜಕರು , ಪ್ರಧಾನ ಸಿಟಿ | ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ ( ಹಿರಿಯ ) 

ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , ಅಭಿಯೋಜಕರುಗಳು, ಬೆಂಗಳೂರು ನಗರ, ಬೆಂಗಳೂರು ನಗರ 
ಬೆಂಗಳೂರು ನಗರ. 

ಕಾನೂನು ಅಧಿಕಾರಿ ( ಕಿರಿಯ ), ಪೋಲಿಸ್ 
ಆಯುಕ್ತರ ಕಛೇರಿ, ಬೆಂಗಳೂರು ನಗರ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಬೆಂಗಳೂರು ನಗರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೧೪ಂತಿ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


2. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 

ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು ಅಭಿಯೋಜಕರುಗಳು, ಬೆಂಗಳೂರು | ಬೆಂಗಳೂರು ವಿಭಾಗ , ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಕಾನೂನು ಅಧಿಕಾರಿ ( ಕಿರಿಯ) 

ಬೆಂಗಳೂರು, ಸಹಾಯಕ ಸರ್ಕಾರಿ 
ಅಭಿಯೋಜಕರು, ದೊಡ್ಡಬಳ್ಳಾಪುರ, 
ಆನೇಕಲ್ , ದೇವನಹಳ್ಳಿ, ನೆಲಮಂಗಲ, 

ಹೊಸಕೋಟೆ 
| 3, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ ( ಹಿರಿಯ ) 
ಸತ್ರ ನ್ಯಾಯಾಲಯ, ರಾಮನಗರ ಅಭಿಯೋಜಕರುಗಳು , ರಾಮನಗರ, ಬೆಂಗಳೂರು ವಿಭಾಗ, ಬೆಂಗಳೂರು 

ಕಾನೂನು ಅಧಿಕಾರಿ ( ಕಿರಿಯ) ರಾಮನಗರ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ರಾಮನಗರ, ಮಾಗಡಿ, ಕನಕಪುರ, 

ಚನ್ನಪಟ್ಟಣ 
4. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ, ತುಮಕೂರು ಅಭಿಯೋಜಕರು, ತುಮಕೂರು, ಕಾನೂನು | ಬೆಂಗಳೂರು ವಿಭಾಗ, ಬೆಂಗಳೂರು 

ಅಧಿಕಾರಿ (ಕಿರಿಯ ) ತುಮಕೂರು, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ತುಮಕೂರು, 
ತಿಪಟೂರು, ಶಿರಾ, ಗುಬ್ಬಿ, ಕುಣಿಗಲ್, 
ಚಿಕ್ಕನಾಯಕನಹಳ್ಳಿ, ಮಧುಗಿರಿ ಪಾವಗಡ, 

ತುರುವೇಕೆರೆ, ಕೊರಟಗೆರೆ 
| 5, ಸರ್ಕಾರಿ ಅಭಿಯೋಜಕರು , ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ (ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ , ಕೋಲಾರ ಅಭಿಯೋಜಕರು , ಕೋಲಾರ ಕಾನೂನು ಬೆಂಗಳೂರು ವಿಭಾಗ, ಬೆಂಗಳೂರು 

ಅಧಿಕಾರಿ (ಕಿರಿಯ) ಕೋಲಾರ ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಕೋಲಾರ, 
ಕೆ. ಜಿ. ಎಫ್ . ಮಾಲೂರು, ಮುಳಬಾಗಿಲು, 

ಶ್ರೀನಿವಾಸಪುರ 
6. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ) 
ಮತ್ತು ಸತ್ರ ನ್ಯಾಯಾಲಯ , ಚಿಕ್ಕಬಳ್ಳಾಪುರ ಅಭಿಯೋಜಕರು, ಚಿಕ್ಕಬಳ್ಳಾಪುರ, ಕಾನೂನು | ಬೆಂಗಳೂರು ವಿಭಾಗ, ಬೆಂಗಳೂರು 

ಅಧಿಕಾರಿ ( ಕಿರಿಯ) ಚಿಕ್ಕಬಳ್ಳಾಪುರ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ, 

ಬಾಗೇಪಲ್ಲಿ, ಗುಡಿಬಂಡೆ, ಚಿಂತಾಮಣಿ | 
7. ಸರ್ಕಾರಿ ಅಭಿಯೋಜಕರು , ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ (ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ , ಮೈಸೂರು ಅಭಿಯೋಜಕರು, ಮೈಸೂರು, ಕಾನೂನು | ಮೈಸೂರು ವಿಭಾಗ , ಮೈಸೂರು 

ಅಧಿಕಾರಿ ( ಕಿರಿಯ ) ಪೊಲೀಸ್ ಆಯುಕ್ತರ 
ಕಛೇರಿ, ಮೈಸೂರು, ಕಾನೂನು ಅಧಿಕಾರಿ 
(ಕಿರಿಯ ), ಮೈಸೂರು, ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಮೈಸೂರು, ಕೆ. ಆರ್‌. 
ನಗರ , ಹುಣಸೂರು, ನಂಜನಗೂಡು, ಟಿ . 
ನರಸೀಪುರ, 

ಪರಿಯಾಪಟ್ಟಣ, 

ಹೆಗ್ಗಡದೇವನಕೋಟೆ 
8. ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು | ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ ( ಹಿರಿಯ ) 
ಸತ್ರ ನ್ಯಾಯಾಲಯ, ಚಾಮರಾಜನಗರ ಅಭಿಯೋಜಕರುಗಳು , ಚಾಮರಾಜನಗರ, | ಮೈಸೂರು ವಿಭಾಗ , ಮೈಸೂರು 

ಕಾನೂನು ಅಧಿಕಾರಿ ( ಕಿರಿಯ) 
ಚಾಮರಾಜನಗರ, ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಚಾಮರಾಜನಗರ, 
ಕೊಳ್ಳೇಗಾಲ , ಗುಂಡ್ಲುಪೇಟೆ, ಯಳಂದೂರು 


೧೪೦೪ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


9 . ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ) 
ಮತ್ತು ಸತ್ರ ನ್ಯಾಯಾಲಯ , ಮಂಡ್ಯ ಅಭಿಯೋಜಕರು, ಮಂಡ್ಯ, ಕಾನೂನು ಮೈಸೂರು ವಿಭಾಗ, ಮೈಸೂರು 

ಅಧಿಕಾರಿ ( ಕಿರಿಯ ) ಮಂಡ್ಯ , ಸಹಾಯಕ 
ಸರ್ಕಾರಿ ಅಭಿಯೋಜಕರು , ಮಂಡ್ಯ, 
ಶ್ರೀರಂಗಪಟ್ಟಣ, ಮಳವಳ್ಳಿ , ಮದ್ದೂರು, 
ಕೆ. ಆರ್ .ಪೇಟೆ, ನಾಗಮಂಗಲ, ಪಾಂಡವಪುರ 


| 10. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ , ಹಾಸನ ಅಭಿಯೋಜಕರುಗಳು , ಹಾಸನ, ಕಾನೂನು | ಮೈಸೂರು ವಿಭಾಗ, ಮೈಸೂರು 

ಅಧಿಕಾರಿ (ಕಿರಿಯ ) ಹಾಸನ, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಹಾಸನ, 
ಹೊಳೇನರಸೀಪುರ, ಚನ್ನರಾಯಪಟ್ಟಣ , 
ಅರಸೀಕೆರೆ, ಸಕಲೇಶಪುರ , ಅರಕಲಗೂಡು, 

ಬೇಲೂರು, ಆಲೂರು 
| 11 . ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ (ಹಿರಿಯ) 
ಸತ್ರ ನ್ಯಾಯಾಲಯ, ಮಡಿಕೇರಿ ಅಭಿಯೋಜಕರು, ಮಡಿಕೇರಿ, ಕಾನೂನು ಮೈಸೂರು ವಿಭಾಗ, ಮೈಸೂರು 

ಅಧಿಕಾರಿ (ಕಿರಿಯ ) ಮಡಿಕೇರಿ, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಮಡಿಕೇರಿ, 
ವಿರಾಜಪೇಟೆ, ಸೋಮವಾರಪೇಟೆ, 

ಮೊನ್ನಂಪೇಟೆ 
12 . ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ ( ಹಿರಿಯ) 
ಮತ್ತು ಸತ್ರ ನ್ಯಾಯಾಲಯ, ದಾವಣಗೆರೆ ಅಭಿಯೋಜಕರು, ದಾವಣಗೆರೆ, ಕಾನೂನು ದಾವಣಗೆರೆ ವಿಭಾಗ , ದಾವಣಗೆರೆ 

ಅಧಿಕಾರಿ ( ಕಿರಿಯ ) ದಾವಣಗೆರೆ , ಸಹಾಯಕ 
ಸರ್ಕಾರಿ ಅಭಿಯೋಜಕರು, ದಾವಣಗೆರೆ, 
ಹರಿಹರ, ಜಗಳೂರು, ಹರಪನಹಳ್ಳಿ, 

ಚನ್ನಗಿರಿ , ಹೊನ್ನಾಳಿ 
13 . ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ) 
ಮತ್ತು ಸತ್ರ ನ್ಯಾಯಾಲಯ, ಚಿತ್ರದುರ್ಗ ಅಭಿಯೋಜಕರು , ಚಿತ್ರದುರ್ಗ, ಕಾನೂನು | ದಾವಣಗೆರೆ ವಿಭಾಗ, ದಾವಣಗೆರೆ 

ಅಧಿಕಾರಿ (ಕಿರಿಯ ) ಚಿತ್ರದುರ್ಗ , ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಚಿತ್ರದುರ್ಗ, 
ಹೊಸದುರ್ಗ, ಮೊಳಕಾಲೂರು, 

ಹಿರಿಯೂರು, ಹೊಳಲ್ಕೆರೆ, ಚಳ್ಳಕೆರೆ 
14. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ) 
ಮತ್ತು ಸತ್ರ ನ್ಯಾಯಾಲಯ , ಶಿವಮೊಗ್ಗ ಅಭಿಯೋಜಕರು , ಶಿವಮೊಗ್ಗ, ಕಾನೂನು | ದಾವಣಗೆರೆ ವಿಭಾಗ, ದಾವಣಗೆರೆ 

ಅಧಿಕಾರಿ ( ಕಿರಿಯ ) ಶಿವಮೊಗ್ಗ, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಶಿವಮೊಗ್ಗ, 
ಭದ್ರಾವತಿ, ಸಾಗರ, ತೀರ್ಥಹಳ್ಳಿ, ಹೊಸನಗರ, 

ಶಿಕಾರಿಪುರ, ಸೊರಬ 
15 . ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ ( ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ ಅಭಿಯೋಜಕರು, ಬಳ್ಳಾರಿ, ಕಾನೂನು ದಾವಣಗೆರೆ ವಿಭಾಗ, ದಾವಣಗೆರೆ 

ಅಧಿಕಾರಿ (ಕಿರಿಯ ) ಬಳ್ಳಾರಿ, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಬಳ್ಳಾರಿ , 
ಕೊಡ್ಲಿಗಿ, ಹಡಗಲಿ, ಹೊಸಪೇಟೆ, ಸಿರಗುಪ್ಪ, 
ಸಂಡೂರು, ಹಗರಿಬೊಮ್ಮನಹಳ್ಳಿ , 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೪೦೫ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


16. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ, ಮಂಗಳೂರು ಅಭಿಯೋಜಕರು, ಮಂಗಳೂರು, ಕಾನೂನು | ಮಂಗಳೂರು ವಿಭಾಗ, ಮಂಗಳೂರು 

ಅಧಿಕಾರಿ (ಕಿರಿಯ ) ಮಂಗಳೂರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ , 

ಬೆಳ್ತಂಗಡಿ 
| 17, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ (ಹಿರಿಯ ) 
ಸತ್ರ ನ್ಯಾಯಾಲಯ , ಕಾರವಾರ 

ಅಭಿಯೋಜಕರು, ಕಾರವಾರ, ಕಾನೂನು ಮಂಗಳೂರು ವಿಭಾಗ, ಮಂಗಳೂರು 
ಅಧಿಕಾರಿ ( ಕಿರಿಯ ) ಕಾರವಾರ , ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಕಾರವಾರ, 
ಅಂಕೋಲ, ಹೊನ್ನಾವರ, ಭಟ್ಕಳ, 
ಯಲ್ಲಾಪುರ, ಹಳಿಯಾಳ, ಸಿದ್ದಾಪುರ, 
ಸಿರ್ಸಿ , ಕುಮಟಾ, ದಾಂಡೇಲಿ, 

ಮುಂಡಗೋಡು 
18. ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
- ಸತ್ರ ನ್ಯಾಯಾಲಯ , ಉಡುಪಿ 

ಅಭಿಯೋಜಕರು, ಉಡುಪಿ , ಕಾನೂನು | ಮಂಗಳೂರು ವಿಭಾಗ, ಮಂಗಳೂರು 
ಅಧಿಕಾರಿ ( ಕಿರಿಯ ) ಉಡುಪಿ, ಸಹಾಯಕ 
ಸರ್ಕಾರಿ ಅಭಿಯೋಜಕರು , ಉಡುಪಿ , 
ಕುಂದಾಪುರ, ಕಾರ್ಕಳ 


19 . ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 

ಮತ್ತು ಸತ್ರ ನ್ಯಾಯಾಲಯ , ಅಭಿಯೋಜಕರು, ಚಿಕ್ಕಮಗಳೂರು, | ದಾವಣಗೆರೆ ವಿಭಾಗ, ದಾವಣಗೆರೆ 
ಚಿಕ್ಕಮಗಳೂರು 

ಕಾನೂನು ಅಧಿಕಾರಿ (ಕಿರಿಯ ) 
ಚಿಕ್ಕಮಗಳೂರು, ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಚಿಕ್ಕಮಗಳೂರು, ತರೀಕೆರೆ, 
ಕಡೂರು, ನರಸಿಂಹರಾಜಪುರ, ಕೊಪ್ಪ, 

ಶೃಂಗೇರಿ, ಮೂಡಿಗೆರೆ 
20 . ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ , ಬೆಳಗಾವಿ ಅಭಿಯೋಜಕರು, ಬೆಳಗಾವಿ, ಕಾನೂನು | ಬೆಳಗಾವಿ ವಿಭಾಗ, ಬೆಳಗಾವಿ 

ಅಧಿಕಾರಿ ( ಕಿರಿಯ ) ಬೆಳಗಾವಿ, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಬೆಳಗಾವಿ, 
ಖಾನಪುರ, ಚಿಕ್ಕೋಡಿ, ಅಥಣಿ, 
ರಾಯಬಾಗ್, ಹುಕ್ಕೇರಿ, ಬೈಲಹೊಂಗಲ, 
ಸವದತ್ತಿ , ರಾಮದುರ್ಗ, ನಿಪ್ಪಾಣಿ, ಗೋಕಾಕ್ , 

ಸಂಕೇಶ್ವರ 
21 . ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ , ಧಾರವಾಡ ಅಭಿಯೋಜಕರು, ಧಾರವಾಡ, ಕಾನೂನು | ಬೆಳಗಾವಿ ವಿಭಾಗ, ಬೆಳಗಾವಿ 

ಅಧಿಕಾರಿ (ಕಿರಿಯ ), ಪೊಲೀಸ್ ಆಯುಕ್ತರ 
ಕಛೇರಿ, ಧಾರವಾಡ, ಕಾನೂನು ಅಧಿಕಾರಿ 
(ಕಿರಿಯ), ಎಸ್. ಪಿ . ಕಛೇರಿ, ಧಾರವಾಡ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಧಾರವಾಡ, ಹುಬ್ಬಳ್ಳಿ, ಕುಂದಗೋಳ, 
ಲಕ್ಷೇಶ್ವರ ನವಲಗುಂಡ, ಕಲಘಟಗಿ 


ವ 


೧೪೦೬ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೇಲ್ಮನವಿ ಪ್ರಾಧಿಕಾರ 
22. ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ ( ಹಿರಿಯ ) 
ಸತ್ರ ನ್ಯಾಯಾಲಯ , ಗದಗ 

ಅಭಿಯೋಜಕರುಗಳು, ಗದಗ, ಕಾನೂನು | ಬೆಳಗಾವಿ ವಿಭಾಗ, ಬೆಳಗಾವಿ 
ಅಧಿಕಾರಿ ( ಕಿರಿಯ) ಗದಗ, ಸಹಾಯಕ 
ಸರ್ಕಾರಿ ಅಭಿಯೋಜಕರು , ಗದಗ, ರೋಣ, 

ನರಗುಂದ, ಮುಂಡಗರಿ 
23. ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಹಿರಿಯ ಸಹಾಯಕ ಸರ್ಕಾರಿ ಕಾನೂನು ಅಧಿಕಾರಿ ( ಹಿರಿಯ ) 
ಸತ್ರ ನ್ಯಾಯಾಲಯ , ಹಾವೇರಿ 

ಅಭಿಯೋಜಕರು, ಹಾವೇರಿ, ಕಾನೂನು | ಬೆಳಗಾವಿ ವಿಭಾಗ, ಬೆಳಗಾವಿ 
ಅಧಿಕಾರಿ (ಕಿರಿಯ ) ಹಾವೇರಿ, ಸಹಾಯಕ 
ಸರ್ಕಾರಿ ಅಭಿಯೋಜಕರು , ಹಾವೇರಿ, 
ಹಾನಗಲ್, ರಾಣೇಬೆನ್ನೂರು, ಸವಣೂರು, 
ಹಿರೀಕೆರೂರು, ಬ್ಯಾಡಗಿ, ಶಿಗ್ಗಾಂವ್ 


24. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ) | 
ಮತ್ತು ಸತ್ರ ನ್ಯಾಯಾಲಯ , ಬಿಜಾಪುರ ಅಭಿಯೋಜಕರುಗಳು , ಬಿಜಾಪುರ, ಕಾನೂನು | ಬೆಳಗಾವಿ ವಿಭಾಗ, ಬೆಳಗಾವಿ 

ಅಧಿಕಾರಿ ( ಕಿರಿಯ ) ಬಿಜಾಪುರ , ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಬಿಜಾಪುರ, 
ಬಸವನ ಬಾಗೇವಾಡಿ, ಮುದ್ದೇಬಿಹಾಳ , 

ಸಿಂಧಗಿ, ಇಂಡಿ , ಬನಹಟ್ಟಿ 
25. ಸರ್ಕಾರಿ ಅಭಿಯೋಜಕರು , ಜಿಲ್ಲಾ ಮತ್ತು ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ) 
ಸತ್ರ ನ್ಯಾಯಾಲಯ , ಬಾಗಲಕೋಟೆ ಅಭಿಯೋಜಕರು, ಬಾಗಲಕೋಟೆ, ಕಾನೂನು | ಬೆಳಗಾವಿ ವಿಭಾಗ , ಬೆಳಗಾವಿ 

ಅಧಿಕಾರಿ ( ಕಿರಿಯ) ಬಾಗಲಕೋಟೆ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಬಾಗಲಕೋಟೆ, ಮುಧೋಳ, ಬಾದಾಮಿ , 

ಜಮಖಂಡಿ, ಹುನಗುಂದ, ಬೀಳಗಿ . 
26. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ) 
ಮತ್ತು ಸತ್ರ ನ್ಯಾಯಾಲಯ , ಗುಲ್ಬರ್ಗಾ ಅಭಿಯೋಜಕರು, ಗುಲ್ಬರ್ಗಾ , ಕಾನೂನು | ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ 

ಅಧಿಕಾರಿ ( ಕಿರಿಯ) ಗುಲ್ಬರ್ಗಾ, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಗುಲ್ಬರ್ಗಾ, 
ಚಿತ್ತಾಪುರ, ಚಿಂಚೋಳಿ, ಸೇಡಂ, ಆಳಂದ, 

ಜೇವರ್ಗಿ , ಅಫಜಲ್‌ಪುರ, ಶಹಾಬಾದ್ 
27, ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ , ರಾಯಚೂರು | ಅಭಿಯೋಜಕರು, ರಾಯಚೂರು, | ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ 

ಕಾನೂನು ಅಧಿಕಾರಿ ( ಕಿರಿಯ) 
ರಾಯಚೂರು, ಸಹಾಯಕ ಸರ್ಕಾರಿ 
ಅಭಿಯೋಜಕರು, ರಾಯಚೂರು, ಮಾನ್ವಿ , 

ದೇವದುರ್ಗ , ಲಿಂಗಸುಗೂರು, ಸಿಂಧನೂರು 
28. ಸರ್ಕಾರಿ ಅಭಿಯೋಜಕರು , ಜಿಲ್ಲಾ ಮತ್ತು | ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಸತ್ರ ನ್ಯಾಯಾಲಯ , ಕೊಪ್ಪಳ 

ಅಭಿಯೋಜಕರು, ಕೊಪ್ಪಳ, ಕಾನೂನು | ಗುಲ್ಬರ್ಗಾ ವಿಭಾಗ , ಗುಲ್ಬರ್ಗಾ 
ಅಧಿಕಾರಿ ( ಕಿರಿಯ ) ಕೊಪ್ಪಳ, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಕೊಪ್ಪಳ, ಕುಷ್ಟಗಿ, 

ಯಲಬುರ್ಗಾ, ಗಂಗಾವತಿ 
29 . ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಮತ್ತು ಸತ್ರ ನ್ಯಾಯಾಲಯ, ಬೀದರ್ ಅಭಿಯೋಜಕರು, ಬೀದರ್ , ಕಾನೂನು | ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ 

ಅಧಿಕಾರಿ (ಕಿರಿಯ ) ಬೀದರ್‌, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಬೀದರ್ , ಬಾಲ್ಯ, 
ಹುಮ್ನಾಬಾದ ಔರಾದ, ಬಸವಕಲ್ಯಾಣ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೪೦೭ 


ಕ್ರಮ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


30. ಸರ್ಕಾರಿ ಅಭಿಯೋಜಕರು , ಜಿಲ್ಲಾ ಮತ್ತು ಹಿರಿಯ ಸಹಾಯಕ ಸರ್ಕಾರಿ | ಕಾನೂನು ಅಧಿಕಾರಿ ( ಹಿರಿಯ ) 
ಸತ್ರ ನ್ಯಾಯಾಲಯ , ಯಾದಗಿರಿ 

ಅಭಿಯೋಜಕರುಗಳು, ಯಾದಗಿರಿ, ಗುಲ್ಬರ್ಗಾ ವಿಭಾಗ , ಗುಲ್ಬರ್ಗಾ 
ಕಾನೂನು ಅಧಿಕಾರಿ (ಕಿರಿಯ ) ಯಾದಗಿರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಯಾದಗಿರಿ , ಶೋರಾಪುರ, ಶಹಪುರ 


ಕೆ. ರಾಮಣ್ಣ 
P . R . 53 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು ( ಪ್ರ) ಹಾಗೂ 
SC-100 

ಮೇಲ್ಮನವಿ ಪ್ರಾಧಿಕಾರ, ಬೆಂಗಳೂರು. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ | 
ನಿರ್ದೇಶಕರ ಕಛೇರಿ, 6ನೇ ಮಹಡಿ , ಕಾವೇರಿ ಭವನ, ಕೆ. ಹೆಚ್. ಬಿ. ಕಾಂಪ್ಲೆಕ್ಸ್ , ಕೆ. ಜಿ. ರಸ್ತೆ, ಬೆಂಗಳೂರು- 560 009 . 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು ಬೆಂಗಳೂರು, ಇವರ ಕಛೇರಿಯ ನಡವಳಿಗಳು. 
ವಿಷಯ :- ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ನೇಮಕಗೊಂಡಿರವ ಸಹಾಯಕ ಸರ್ಕಾರಿ 

ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರುಗಳ (ಸಮೂಹ- ಬಿ) ಜನ್ಮ ದಿನಾಂಕವನ್ನು ಒಪ್ಪಿಕೊಂಡಿರುವ 

ಬಗ್ಗೆ - ಆದೇಶ. 
ಉಲ್ಲೇಖ: 1) ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ಡಿಪಿಎನ್ / ಆರ್‌ಸಿ/ 01/ 2008 - 09 ದಿನಾಂಕ 26 - 10 -2010 . 

2 ) ಈ ಕಛೇರಿಯ ಆದೇಶ ಸಂಖ್ಯೆ ಡಿಪಿಎನ್ / ಸಿಶಾ 1( ಎ ) /22 / 2010 - 11 . ದಿನಾಂಕ 30 - 10 - 2011 . 
3) ಕರ್ನಾಟಕ ಸರ್ಕಾರಿ ನೌಕರರ ( ವಯೋ ನಿರ್ಧಾರ) ಕಾಯ್ದೆ 1974 ಮತ್ತು ಅನಂತರದ ತಿದ್ದುಪಡಿಗಳು . 

4) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 45 ಸೇಇವಿ 2008 ದಿನಾಂಕ: 11 .12 .2010. 
ಉಲ್ಲೇಖ (1) ಮತ್ತು ( 2)ರ ಈ ಕಛೇರಿಯ ಅಧಿಸೂಚನೆ/ಆದೇಶದ ಪ್ರಕಾರ ನೇಮಕಗೊಂಡ ಈ ಕೆಳಕಂಡ ಸಹಾಯಕ ಸರ್ಕಾರಿ 
ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರುಗಳ (ಸಮೂಹ- ಬಿ) ಜನ್ಮ ದಿನಾಂಕವನ್ನು ಅವರವರ ಹೆಸರುಗಳ ಮುಂದೆ ನಮೂದಿಸಿರುವಂತೆ 
ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನೀಡಿರುವ ಅಂಕಪಟ್ಟಿಗಳನ್ನು /ಕಮ್ಯುಲೆಟಿವ್ ರೆರ್ಕಾಡ್ಸ್‌/ ಜನನ ಪ್ರಮಾಣ ಪತ್ರ 
ಇವುಗಳನ್ನು ಪರಿಶೀಲಿಸಿದ ನಂತರ, ಕರ್ನಾಟಕ ಸರ್ಕಾರಿ ನೌಕರರ (ವಯೋ ನಿರ್ದಾರ) ( ತಿದ್ದುಪಡಿ) ಕಾಯ್ದೆ 1982ರ ಕಲಂ 3ರ ಉಪಕಲಂ 2ರ ಅನ್ವಯ 
ಹಿಂದಿನ ನಿರ್ದೇಶಕರು ಅಂಗೀಕರಿಸಿರುತ್ತಾರೆ. ಆದ್ದರಿಂದ ಈಗಾಗಲೇ ಅಂಗೀಕರಿಸಲಾಗಿರುವ ಅಧಿಕಾರಿಗಳ ಜನ್ಮ ದಿನಾಂಕವನ್ನು ಒಪ್ಪಿಕೊಂಡಿರುವ ಕುರಿತು 
ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ:ಡಿಪಿಎನ್ / ಕೇಂಸ / ವಿವ / 88 /2014 -15, ಬೆಂಗಳೂರು ದಿನಾಂಕ: 31ನೇ ಅಕ್ಟೋಬರ್ 2014, 


ಕ್ರಮ 


ಅಧಿಕಾರಿಯ ಹೆಸರು, ಪದನಾಮ , ನೇಮಕಗೊಂಡ ಸ್ಥಳ. 


( ೦ . 


ಒಪ್ಪಿಕೊಂಡಿರುವ ಜನ್ಮ ದಿನಾಂಕ 


1 . 


ಮೇ ಒಂದು 


ದಿನಾಂಕ: 11 - 05 - 1972 , ( ಹನ್ನೊಂದನೇ 
ಸಾವಿರದ ಒಂಬೈನೂರ ಎಪ್ಪತ್ತೆರಡು.) 


ದಿನಾಂಕ: 17 - 03 - 1973 , ( ಹದಿನೇಳನೇ ಮಾರ್ಚ್ ಒಂದು 
ಸಾವಿರದ ಒಂಬೈನೂರ ಎಪ್ಪತ್ತೂರು.) 


ಶ್ರೀ . ವಿಶ್ವನಾಥದೇವ ಆರ್‌.ಎನ್, 
ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಸಿಜೆ (ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಶ್ರೀರಂಗಪಟ್ಟಣ . 
ಶ್ರೀ ಆರ್.ಬದರಿನಾಥ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
3ನೇ ಅಧಿಕ 1ನೇ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಮೈಸೂರು. 
ಶ್ರೀಮತಿ. ಕೃಷ್ಣವೇಣಿ. ಆರ್ , 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಯಳಂದೂರು. 
ಶ್ರೀ . ಕೆ. ನಾಗರಾಜ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಪ್ರಧಾನ 1ನೇ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಮೈಸೂರು. 


ಮೇ ಒಂದು 


ದಿನಾಂಕ: 16 - 05 -1981, ( ಹದಿನಾರನೇ 
ಸಾವಿರದ ಒಂಬೈನೂರ ಎಂಬತ್ತೊಂದು.) 


ದಿನಾಂಕ: 01- 06 -1974 , ( ಒಂದನೇ ಜೂನ್ ಒಂದು 
ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು.) 


೧೪೦೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಕ್ರಮ 


ಅಧಿಕಾರಿಯ ಹೆಸರು, ಪದನಾಮ , ನೇಮಕಗೊಂಡ ಸ್ಥಳ . 


ಒಪ್ಪಿಕೊಂಡಿರುವ ಜನ್ಮ ದಿನಾಂಕ 


ಸಂ . 


11 . 


ಶ್ರೀಮತಿ ನಿರ್ಮಲ, 

ದಿನಾಂಕ: 20 - 03 -1982 , ( ಇಪ್ಪತ್ತನೇ ಮಾರ್ಚ್ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಂಬತ್ತೆರಡು) 
ಪ್ರಧಾನ ಸಿಜೆ (ಕಿವಿ ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ,ಕೋಲಾರ , 
ಶ್ರೀಮತಿ. ಮಮತ ಬಿ .ಎಸ್ , 

ದಿನಾಂಕ : 02 - 03 -1983 , ( ಎರಡನೇ ಮಾರ್ಚ್ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ | ಸಾವಿರದ ಒಂಬೈನೂರ ಎಂಬತ್ತಮೂರು.) | 
ನ್ಯಾಯಾಲಯ , ಅರಸೀಕೆರೆ. 
ಶ್ರೀಮತಿ ವಿಮಲ ಹೆಚ್. 

ದಿನಾಂಕ: 24 - 02 - 1968 , ( ಇಪ್ಪತ್ನಾಲ್ಕನೇ ಫೆಬ್ರವರಿ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಅರವತ್ತೆಂಟು) 
ಸಿಜೆ (ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ನಾಗಮಂಗಲ. 
ಶ್ರೀ ರಾಜೇಶ್ ಹೆಚ್. ಸಿ., 

ದಿನಾಂಕ: 25 - 05 - 1973 . ( ಇಪ್ಪತ್ತೈದನೇ ಮೇ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಪ್ಪತ್ತೂರು) 
ಪ್ರಧಾನ ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಮಂಡ್ಯ. 
ಶ್ರೀಮತಿ ಪ್ರಮ ಎಂ .ಕೆ. 

ದಿನಾಂಕ: 01- 01 - 1978, (ಒಂದನೇ ಜನವರಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಒಂದುಸಾವಿರದ ಒಂಬೈನೂರ ಎಪ್ಪತ್ತೆಂಟು) 
ಅಧಿಕ ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಶ್ರೀರಂಗಪಟ್ಟಣ. 
ಶ್ರೀಮತಿ. ಭಾವನಾ, 

ದಿನಾಂಕ: 04 -04-1983, ( ನಾಲ್ಕನೇ ಏಪ್ರಿಲ್ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು , 

ಸಾವಿರದ ಒಂಬೈನೂರ ಎಂಬತ್ತೂರು.) 
ಸಿಜೆ ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಹುಕ್ಕೇರಿ. 
ಶ್ರೀ . ರಫೀಕ್ ಅಹಮದ್, 

ದಿನಾಂಕ: 12 - 05 - 1982 , ( ಹನ್ನೆರಡನೇ ಮೇ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಂಬತ್ತೆರಡು.) 
ಅಧಿಕ ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಕೊಳ್ಳೇಗಾಲ. 
ಶ್ರೀ . ಹೆಚ್.ಎಸ್.ಲೋಹಿತಾಶ್ವಚಾರ್ , 

ದಿನಾಂಕ: 08 - 07 - 1970 , ( ಎಂಟನೇ ಜುಲೈ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಪ್ಪತ್ತು.) 
1ನೇ ಅಧಿಕ ಸಿಜೆ ( ಹಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 
ಚಿಕ್ಕಮಗಳೂರು. 
ಶ್ರೀ ಟಿ. ಪಿ.ರಾಮಲಿಂಗೇಗೌಡ, 

ದಿನಾಂಕ: 20 - 06 - 1977, ( ಇಪ್ಪತ್ತನೇ ಜೂನ್ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಪ್ಪತ್ತೇಳು.) 
1ನೇ ಹೆಚ್ಚುವರಿ 1ನೇ ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಮೈಸೂರು. 
ಶ್ರೀ ಬಿ . ಕೇಶವಮೂರ್ತಿ . 

ದಿನಾಂಕ: 20 - 07 - 1976, ( ಇಪ್ಪತ್ತನೇ ಜುಲೈ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಪ್ಪತ್ತಾರು) 
5ನೇ ಹೆಚ್ಚುವರಿ 1ನೇ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಮೈಸೂರು.. 
ಶ್ರೀ ರಂಜಿತ. ಸಿ.ಕೆ, 

ದಿನಾಂಕ: 09 -10 - 1973, ( ಒಂಬತ್ತನೇ ಆಕ್ಟೋಬರ್‌ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು , 

ಸಾವಿರದ ಒಂಬೈನೂರ ಎಪ್ಪತ್ತೂರು.) 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಪೊನ್ನಂಪೇಟೆ. 
ಎ .ಆರ್ . ಸತೀಶ್ ಗೌಡ, 

ದಿನಾಂಕ: 09 - 05 - 1980 ( ಒಂಬತ್ತನೇ ಮೇ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಂಬತ್ತು) 
3ನೇ ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 4ನೇ ನ್ಯಾಯಾಲಯ , 
ತುಮಕೂರು. 


12 . 


13, 


16 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೪೦೯ 


ಕ್ರಮ 


ಅಧಿಕಾರಿಯ ಹೆಸರು, ಪದನಾಮ , ನೇಮಕಗೊಂಡ ಸ್ಥಳ 


ಒಪ್ಪಿಕೊಂಡಿರುವ ಜನ್ಮ ದಿನಾಂಕ 


ಸಂ . 


17. 


ಆಗಸ್ಟ್ ಒಂದು 


ಶ್ರೀ ಪ್ರಕಾಶ ಶೇಖರಪ್ಪ ಸುಂಕದ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
3ನೇಹೆಚ್ಚುವರಿ ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಹುಬ್ಬಳ್ಳಿ, 


ದಿನಾಂಕ: 05 -08 - 1971 , (ಐದನೇ 
ಸಾವಿರದ ಒಂಬೈನೂರ ಎಪ್ಪತ್ತೊಂದು) 


18. 


ಫೆಬ್ರವರಿ ಒಂದು 


ದಿನಾಂಕ: 10 - 02 - 1974 ( ಹತ್ತನೇ 
ಸಾವಿರದ ಒಂಬತ್ತು ನೂರ ಎಪ್ಪತ್ತನಾಲ್ಕು) 


19 . 


ದಿನಾಂಕ: 09 - 04 -1979, ( ಒಂಬತ್ತನೇ ಏಪ್ರಿಲ್ ಒಂದು 
ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ) 


20 . 


ದಿನಾಂಕ: 20 - 05 -1976 ( ಇಪ್ಪತ್ತನೇ ಮೇ ಒಂದು ಸಾವಿರದ 
ಒಂಬೈನೂರ ಎಪ್ಪತ್ತಾರು.) 


ಜುಲೈ ಒಂದು 


ದಿನಾಂಕ: 15 - 07 -1968 , ( ಹದಿನೈದನೇ 
ಸಾವಿರದ ಒಂಬೈನೂರ ಅರವತ್ತೆಂಟು) 


22 . 


ದಿನಾಂಕ: 22 - 07- 1975, ( ಇಪ್ಪತ್ತೆರಡನೇ ಜುಲೈ ಒಂದು 
ಸಾವಿರದ ಒಂಬೈನೂರ ಎಪ್ಪತ್ತೈದು.) 


ದಿನಾಂಕ: 18 - 10 - 1977, ( ಹದಿನೆಂಟನೇ ಆಕ್ಟೋಬರ್‌ ಒಂದು 
ಸಾವಿರದ ಒಂಬೈನೂರ ಎಪ್ಪತ್ತೇಳು.) 


ಶ್ರೀಮತಿ ಪಿ . ಕೃಷ್ಣವೇಣಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
5ನೇ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ( ಸಂಚಾರಿ) ಸಿವಿಲ್ 
ನ್ಯಾಯಾಧೀಶರು (ಕಿವಿ) ನ್ಯಾಯಾಲಯ , ಬೆಂಗಳೂರು ನಗರ. 
ಶ್ರೀ ಎ .ಎನ್. ಮಧು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಹೆಗ್ಗಡದೇವನಕೋಟೆ. 
ಶ್ರೀ ಟಿ.ಎನ್. ನಟರಾಜ್, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
1ನೇ ಅಧಿಕ ಸಿಜೆ (ಕಿವಿ) & ಜೆಎಂಎಫ್ಸಿ ನ್ಯಾಯಾಲಯ , ಚಿಕ್ಕಬಳ್ಳಾಪುರ. 
ಶ್ರೀ ಚೌಧರಿ ಮೋತಿಲಾಲ, 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ ಬೇಲೂರು. 
ಶ್ರೀಮತಿ ಎಸ್ . ಕೆ.ಅನುಪಮ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆ ( ಹಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಮಳವಳ್ಳಿ, 
ಶ್ರೀಮತಿ. ಜಿ. ವೆಂಕಟಲಕ್ಷ್ಮಮ್ಮ , 
ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಹೆಚ್ಚುವರಿ ಸಿಜೆ ( ಕಿವಿ ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಮಾಗಡಿ, 
ಶ್ರೀ . ನಾಗೇಶ್. ಎಂ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಕೊಳ್ಳೇಗಾಲ. 
ಶ್ರೀ , ರಾಜ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಅಧಿಕ ಸಿಜೆ ( ಕಿವಿ ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಮಡಿಕೇರಿ. 
ಶ್ರೀ . ಶ್ರೀನಿವಾಸ. ಸಿ. ಡಿ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಕೆ.ಆರ್. ನಗರ. 
ಶ್ರೀ . ಕೆ. ಡಿ. ಸುರೇಶ್, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆ ( ಹಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಹುಣಸೂರು. 
ಶ್ರೀ . ಬಿ. ಇ. ಯೋಗೇಶ್ವರ, 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಹೊಳೇನರಸೀಪುರ. 
ಶ್ರೀಮತಿ. ಕೆ.ಎಲ್. ಭಾಗ್ಯಲಕ್ಷ್ಮಿ , 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ನೆಲಮಂಗಲ. 


ಮಾರ್ಚ್ ಒಂದು 


ದಿನಾಂಕ: 10 - 03 - 1974, ( ಹತ್ತನೇ 
ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕು.) 


ದಿನಾಂಕ: 01 - 06 - 1974, ( ಒಂದನೇ ಜೂನ್ ಒಂದು 
ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕು.) 


26 . 


ದಿನಾಂಕ: 01 - 06 - 1979, ( ಒಂದನೇ ಜೂನ್ ಒಂದು ಸಾವಿರದ 
ಒಂಬೈನೂರ ಎಪ್ಪತ್ತೊಂಬತ್ತು.) 


ದಿನಾಂಕ: 28 - 07 - 1976, ( ಇಪ್ಪತ್ತೆಂಟನೇ ಜುಲೈ ಒಂದು 
ಸಾವಿರದ ಒಂಬೈನೂರ ಎಪ್ಪತ್ತಾರು.) 


28. 


ದಿನಾಂಕ:06 - 06 - 1974 , ( ಆರನೇ ಜೂನ್ ಒಂದು ಸಾವಿರದ 
ಒಂಬೈನೂರ ಎಪ್ಪತ್ತನಾಲ್ಕು.) 


29 . 


ಏಪ್ರಿಲ್ ಒಂದು 


ದಿನಾಂಕ:01 - 04 - 1972 , ( ಒಂದನೇ 
ಸಾವಿರದ ಒಂಬೈನೂರ ಎಪ್ಪತ್ತೆರಡು.) 


೧೪೧೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೩ 


ಕ್ರಮ 


ಅಧಿಕಾರಿಯ ಹೆಸರು, ಪದನಾಮ , ನೇಮಕಗೊಂಡ ಸ್ಥಳ 


ಒಪ್ಪಿಕೊಂಡಿರುವ ಜನ್ಮ ದಿನಾಂಕ 


ಸಂ . 


30 . | ಶ್ರೀ ಎಂ ಮೃತ್ಯುಂಜಯ , 

ದಿನಾಂಕ: 22 - 07 -1974, ( ಇಪತ್ತೆರಡನೇ ಜುಲೈ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಅಧಿಕ 

ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು) 
ಸಿಜೆ ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಚನ್ನರಾಯಪಟ್ಟಣ. 
ಶ್ರೀ . ಸಿ. ಬಿ. ಗಿರೀಶ್, 

ದಿನಾಂಕ: 04 - 05 - 1976, ( ನಾಲ್ಕನೇ ಮೇ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ 
3ನೇ ಹೆಚ್ಚುವರಿ 1ನೇ ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಎಪ್ಪತ್ತಾರು.) 
ಮೈಸೂರು. 
ಶ್ರೀಮತಿ. ವಿಜಯಲಕ್ಷ್ಮಿ ಎನ್. ಬಿ , 

ದಿನಾಂಕ:22 - 05 - 1977, ( ಇಪ್ಪತ್ತೆರಡನೇ ಮೇ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಪ್ಪತ್ತೇಳು.) 
ಅಧಿಕ ಸಿಜೆ ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 

ಚಾಮರಾಜನಗರ. 
33. | ಶ್ರೀಮತಿ ನಾಗರತ್ನಮ್ಮ ಬಿ.ಕೆ., 

ದಿನಾಂಕ: 06 - 12 - 1980, ( ಆರನೇ ಡಿಸೆಂಬರ್ ಒಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಸಾವಿರದ ಒಂಬೈನೂರ ಎಂಬತ್ತು.) 
ಸಿಜೆ ( ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಸಕಲೇಶಪುರ. 


ದಿನಾಂಕ: 19 - 02 - 1974, ( ಹತ್ತೊಂಬತ್ತನೇ ಫೆಬ್ರವರಿ ಒಂದು 
ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು) 


35 . 


ನವೆಂಬರ್ ಒಂದು 


ದಿನಾಂಕ: 10 - 11 - 1978, ( ಹತ್ತನೇ 
ಸಾವಿರದ ಒಂಬೈನೂರ ಎಪ್ಪತ್ತೆಂಟು) 


34 . ಶ್ರೀಮತಿ ಎಸ್.ನಜೀಮಾ ಬೇಗಂ, 

ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಿಜೆ ( ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಕೊಳ್ಳೇಗಾಲ. 
ಶ್ರೀ ಮಲ್ಲಿಕಾರ್ಜುನಗೌಡ ಬಸನಗೌಡ 
ದೊಡ್ಡಗೌಡ್ರ, ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಕಲಘಟಗಿ. 

ಟಿಪ್ಪಣಿ ಮಾನ್ಯ ನಿರ್ದೇಶಕರಿಂದ ಅನುಮೋದಿತವಾಗಿರುತ್ತದೆ 
ಬೆಂಗಳೂರು 
ದಿನಾಂಕ : 31 -10 - 2014 
P . R. 52 


ಟಿ.ಹೆಚ್. ಅನಂತಕೃಷ್ಣ 

ಕೇಂದ್ರ ಸಹಾಯಕರು 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರ ಕಛೇರಿ ಬೆಂಗಳೂರು. 


SC-100 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು. 

ಸಂ . ಜೆಆರ್‌ಬಿ / ಆರ್‌ಜಿಎನ್ / ವಿಭಜನೆ/ 45 / 2014 - 15 , ದಿನಾಂಕ: 05 - 01 - 2015 
ವಿಷಯ : ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ ., ಕೆ.ಹೆಚ್ . ರಸ್ತೆ , ಬೆಂಗಳೂರು ಈ ಸಹಕಾರ 

ಸಂಘವನ್ನು ಗೃಹ ಹಾಗೂ ಪತ್ತಿನ ಸಹಕಾರ ಸಂಘಗಳಾಗಿ ಪ್ರತ್ಯೇಕ 2 ಸಹಕಾರ ಸಂಘಗಳಾಗಿ ವಿಭಜನೆ ಮಾಡಿ 

ನೋಂದಾಯಿಸುವ ಬಗ್ಗೆ . 
ಉಲ್ಲೇಖ : 1, ಕಾರ್ಯದರ್ಶಿ , ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಕೆ. ಹೆಚ್ . ರಸ್ತೆ, ಬೆಂಗಳೂರು 

ಇವರ ಪತ್ರ ದಿನಾಂಕ 12 -11 - 2014 ( ಈ ಕಛೇರಿಯಲ್ಲಿ ಸ್ವೀಕೃತಿ ದಿನಾಂಕ 12 -12 - 2014). 
2 . ಈ ಕಛೇರಿಯ ಸಮಸಂಖ್ಯೆಯ ಪತ್ರ ದಿನಾಂಕ 17 -12 - 2014, 
3. ಸಂಘದ ಕಾರ್ಯದರ್ಶಿಯವರ ಪತ್ರ ದಿನಾಂಕ 29- 12 - 2014 , 

4. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ/139/ ಸಿಎಲ್ಎಂ/2010, ದಿನಾಂಕ: 17 - 02 - 2011 . 
ಪ್ರಸ್ತಾವನೆ : 

ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ . 15 , 3ನೇ ಮಹಡಿ , 1ನೇ ಕ್ರಾಸ್, ಸಿ .ಕೆ.ಸಿ. ಗಾರ್ಡನ್, ಬಿ. ಐ. ಒ. ಹಾಸ್ಪಿಟಲ್ 
ಎದರು, ಕೆ.ಹೆಚ್. ರಸ್ತೆ ( ಡಬಲ್ ರೋಡ್), ಬೆಂಗಳೂರು-560027 ಈ ಸಂಘವು ನೋಂದಣಿ ಸಂಖ್ಯೆ 210 / ಡಿಆರ್/ ದಿನಾಂಕ 04 - 02 -1954 
ರಲ್ಲಿ ಮೈಸೂರು ಸಹಕಾರ ಸಂಘಗಳ ಕಾಯ್ದೆ 1948 ರ ಅವಕಾಶಗಳನ್ವಯ ನೋಂದಣಿಯಾಗಿ ಪತ್ತಿನ ವ್ಯವಹಾರ ನಡೆಸುವ ಉದ್ದೇಶಗಳನ್ನು ಅಳವಡಿಸಿಕೊಂಡು 
ಕಾರ್ಯನಿರ್ವಹಿಸಿದ್ದು ತದನಂತರದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು , ಬೆಂಗಳೂರು ಉಪವಿಭಾಗ , ಬೆಂಗಳೂರು ಇವರು ನೀಡಿರುವ 
ಪ್ರಮಾಣ ಪತ್ರ ಸಂಖ್ಯೆ ಡಿ/ ಆರ್‌ಜಿಎನ್ /7675/64 ದಿನಾಂಕ 17/18 -12- 1964 ರಂತೆ ಸಂಘವು ಗೃಹ ನಿರ್ಮಾಣ ಉದ್ದೇಶಗಳನ್ನು ಸಹ ಅಳವಡಿಸಿಕೊಂಡು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೪೧೧ 


ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿಸುತ್ತಾ ಸಂಘದ 54ನೇ ವಾರ್ಷಿಕ ಮಹಾಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಈ ಸಂಘವನ್ನು 
ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ , ಬೆಂಗಳೂರು ಮತ್ತು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ 
ಕೋ - ಆಪರೇಟಿವ್ ಸೊಸೈಟಿ ಲಿ, ಬೆಂಗಳೂರು ಎಂದು ವಿಭಜನೆ ಮಾಡಲು ಸರ್ವಾನುಮತದಿಂದ ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ತತ್ಸಂಬಂಧದ 
ನಡವಳಿಗಳಿಗೆ ಅನುಮೋದನೆ ಕೋರಿ ಸದರಿ ಸಂಘದ 54ನೇ ಮಹಾಸಭೆಯ ನಡವಳಿಗಳ ಸಹಿತ ಅವಶ್ಯಕ ದಾಖಲಾತಿಗಳೊಂದಿಗೆ ಉಲ್ಲೇಖ (1) ಮತ್ತು 
(3) ರ ಪತ್ರದಲ್ಲಿ ಸಂಘದ ಕಾರ್ಯದರ್ಶಿಯು ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಕಾರ್ಯದರ್ಶಿಯು ಸಲ್ಲಿಸಿರುವ ಪ್ರಸ್ತಾವೆಯನ್ನು ಅವಲೋಕಿಸಲಾಗಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ 
ಈ ಸಂಘದ 54ನೇ ಮಹಾಸಭೆಯನ್ನು ದಿನಾಂಕ 14 - 09 - 2014 ರಂದು ಬೆಂಗಳೂರು ಸಿಟಿ ಚಾಮರಾಜಪೇಟೆಕೋಟೆ ಹೈಸ್ಕೂಲ್ ಮೈದಾನದ ಆವರಣದಲ್ಲಿ 
ನಡೆಸಿರುವುದನ್ನು ಸದರಿ ಮಹಾಸಭೆಯ ವಿಷಯ ಸಂಖ್ಯೆ 13 - ಸಂಘವನ್ನು ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಪತ್ತಿನ ಸಹಕಾರ ಸಂಘವಾಗಿ 
ಬೇರ್ಪಡಿಸುವ ಬಗ್ಗೆ ವಿಷಯವನ್ನು ಮಂಡಿಸಿರುವುದನ್ನು ಹಾಗೂ ಈ ವಿಷಯದ ಬಗ್ಗೆ ಮಹಾಸಭೆಯಲ್ಲಿ ವಿಸ್ತ್ರತ ಚರ್ಚೆಯಾಗಿ ಈ ಕೆಳಕಂಡಂತೆ 
ನಿರ್ಣಯವಾಗಿರುವುದನ್ನು ಪರಿಶೀಲಿಸಲಾಗಿದೆ. 

ವಿಷಯ ಸಂಖ್ಯೆ 13 : ಸಂಘವನ್ನು ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಪತ್ತಿನ ಸಹಕಾರ ಸಂಘವಾಗಿ ಬೇರ್ಪಡಿಸುವ ಬಗ್ಗೆ. 
ತೀರ್ಮಾನ : 

ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಸಂಘದ ಅಧ್ಯಕ್ಷರು ಮಾತನಾಡುತ್ತಾ ಈ ಸಂಘವನ್ನು ವಿಭಜಿಸಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಮತ್ತು 
ಪತ್ತಿನ ಸಹಕಾರ ಸಂಘ ನಿಯಮಿತ ಎಂದು ಪ್ರತ್ಯೇಕ ಸಂಘಗಳೆಂದು ನೋಂದಾಯಿಸುವುದು ಸದಸ್ಯರ ಹಿತದೃಷ್ಟಿಯಿಂದ ಅಗತ್ಯವಾಗಿರುತ್ತದೆ ಎಂದು ಸಂಘದ 
ಪ್ರಸ್ತುತ ಸದಸ್ಯತ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಇತರೆ ಎಲ್ಲಾ ಅಂಶಗಳ ಬಗ್ಗೆ ಈ ಕೆಳಕಂಡಂತೆ ಮಾಹಿತಿಯನ್ನು ಸಭೆಯ ಗಮನಕ್ಕೆ ಮಂಡಿಸಿರುತ್ತಾರೆ. 
1. ಸಂಘದಲ್ಲಿನ ಹಾಲಿ ಇರುವ ಒಟ್ಟು ಸದಸ್ಯರ ಸಂಖ್ಯೆ 13745 

ಈ ಪೈಕಿ ಪತ್ತಿನ ಸೇವೆಯನ್ನು ಬಳಸಿಕೊಂಡಿರುವ ಸದಸ್ಯರು ಸುಮಾರು 11,000 

ಈ ಪೈಕಿ ಗೃಹ ನಿರ್ಮಾಣ ಸಂಬಂಧ ಸೇವೆಯನ್ನು ಬಳಸಿಕೊಂಡಿರುವ ಸದಸ್ಯರು 7,100 
2. ಸಂಘವು ಹೊಂದಿರುವ ಒಟ್ಟು ಷೇರು ಬಂಡವಾಳ ರೂ . 2,43,78,300 - 00 

ಸಂಘವು ಹೊಂದಿರುವ ಠೇವಣಿಗಳು ರೂ . 4 ,48,02,149 - 46 
4 . ಸಂಘವು ಗೃಹ ನಿರ್ಮಾಣ ಸಹಕಾರ ಸಂಘದ ಚಟುವಟಿಕೆಗಳನ್ನು ನಡೆಸಿ ಆರು ಬಡಾವಣೆಗಳನ್ನು ರಚಿಸಿ , ಸುಮಾರು 7095 ನಿವೇಶನಗಳನ್ನು 

ಹಂಚಿರುತ್ತದೆ. ಮತ್ತು ಗೃಹ ನಿರ್ಮಾಣ ಕಾರ್ಯ ಚಟುವಟಿಕೆಗಳ ಸಂಬಂಧ ಸಂಘವು ಹಲವಾರು ಮುಖ್ಯವಾದ ಸಮಸ್ಯೆಗಳನ್ನು 

ಎದುರಿಸುತ್ತಿರುವ ಬಗ್ಗೆ 
5. ಸಂಘವು ಪತ್ತಿನ ಚಟುವಟಿಕೆಗಳಲ್ಲಿ ಎದುರಿಸುತ್ತಿರುವ ಮುಖ್ಯವಾದ ಸಮಸ್ಯೆಗಳ ಬಗ್ಗೆ, ಸಭೆಯ ಗಮನಕ್ಕೆ ಮಂಡಿಸಿರುತ್ತಾರೆ . 

ಸಧ್ಯದ ಪರಿಸ್ಥಿತಿಯಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘದ ಚಟುವಟಿಕೆಗಳಿಗೆ ಪ್ರಸಕ್ತ ಆಡಳಿತ ಮಂಡಳಿ ತನ್ನ ಪೂರ್ಣ ಗಮನವನ್ನು 
ಹರಿಸಬೇಕಾಗಿರುವುದರಿಂದ ಮತ್ತು ಪತ್ತಿನ ಚಟುವಟಿಕೆಗಳ ವ್ಯವಸ್ಥಿತ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ. ಗೃಹ ನಿರ್ಮಾಣ ಸಂಘದ 
ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಸದಸ್ಯರ ಪೈಕಿ ಈವರೆಗೂ 7095 ನಿವೇಶನ ಹಂಚಿದ್ದು, ಇನ್ನು ನಿವೇಶನ ಅಪೇಕ್ಷಿಸಿ 700 ಸದಸ್ಯರು ನಿವೇಶನದ ಠೇವಣಿ 
ಪಾವತಿಸಿ ನಿವೇಶನ ಹಂಚಿಕೆಯ ನಿರೀಕ್ಷೆಯಲ್ಲಿರುತ್ತಾರೆ. 

ಇದಲ್ಲದೆ ಪತ್ತಿನ ಚಟುವಟಿಕೆಗಳಲ್ಲಿ ಸೇವೆ ಪಡೆಯುತ್ತಿರುವ ಸುಮಾರು 8000 ಜನ ಸದಸ್ಯರಿದ್ದು , ಎರಡು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ 
ಸದಸ್ಯರು ಹಾಲಿ ಸುಮಾರು 2000 ಜನ ಇದ್ದಾರೆ. ಹೀಗಾಗಿ ಬಡಾವಣೆ ನಿರ್ಮಾಣ ಮತ್ತು ನಿವೇಶನ ಚಟುವಟಿಕೆಗಳಿಗೆ ತನ್ನ ಪೂರ್ಣ 
ಗಮನಹರಿಸಬೇಕಾಗಿರುವುದರಿಂದ ಪತ್ತಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರ ಸಂಖ್ಯೆ ಗಣನೀಯವಾಗಿದ್ದರು, ಅವರಿಗೆ ವಿವಿಧ ರೀತಿಯ ಸಾಲ 
ಸೌಲಭ್ಯಗಳ ಸೇವೆಗಳನ್ನು ಒದಗಿಸಲು ಆಡಳಿತ ಮಂಡಳಿ ಪೂರ್ಣ ಗಮನವನ್ನು ಕೊಡಲಾಗುತ್ತಿಲ್ಲ. ಪರಿಣಾಮವಾಗಿ ಬಡಾವಣೆ ನಿರ್ಮಾಣ ಮತ್ತು 
ಚಟುವಟಿಕೆಗಳಿಗೆ ಪೂರ್ಣ ಗಮನ ನೀಡುವ ಸಲುವಾಗಿ ಗೃಹ ನಿರ್ಮಾಣ ಸಹಕಾರ ಸಂಘವೆಂದು, ಪತ್ತಿನ ಚಟುವಟಿಕೆಗಳಿಗೆ ಪೂರ್ಣ ಗಮನ ನೀಡುವ 
ಸಲುವಾಗಿ ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಹಾಲಿ ಇರುವ ಸಂಘವನ್ನು ವಿಭಜಿಸಲು ಅಗತ್ಯ ಇರುತ್ತದೆ. ಆದ್ದರಿಂದ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ 
ಕೋ - ಆಪರೇಟಿವ್ ಸೊಸೈಟಿ ನಿ ., ಬೆಂಗಳೂರು ಇದನ್ನು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈ 
ಮತ್ತು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಎಂದು ವಿಭಜಿಸಲು ಪ್ರಸ್ತಾಪಿಸಲಾಗಿದೆ. 

ಪ್ರಸ್ತಾಪಿತ ಎರಡು ಸಂಘಗಳು ಎಂದರೆ, ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಮತ್ತು 
ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಇವುಗಳ ಉಪವಿಧಿಗಳನ್ನು ಈ ಮಹಾಸಭೆಯ 
ಅನುಮೋದನೆಗೆ ಇಡಲಾಗಿದೆ. 

ಮೇಲಿನ ಪ್ರಸ್ತಾವೆಗಳನ್ನು ಸಭಾಧ್ಯಕ್ಷರು ವಿವರಿಸಿ ಕೆಳಕಂಡ ಅಂಶಗಳ ಬಗ್ಗೆ ಮಹಾಸಭೆಯ ಅನುಮೋದನೆಯನ್ನು ಕೋರಿದರು. 
ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು, ಈ ಸಂಘವನ್ನು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ 
ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಮತ್ತು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು 

ಎಂದು ವಿಭಜಿಸತಕ್ಕದ್ದು. 
2. ಗೃಹ ನಿರ್ಮಾಣ ಮತ್ತು ಪತ್ತಿನ ಚಟುವಟಿಕೆವಾರು ಸದಸ್ಯರುಗಳನ್ನು ಬೇರ್ಪಡಿಸುವುದು 

ಉಪವಿಧಿಗಳನ್ನು ಗೃಹ ನಿರ್ಮಾಣ ಮತ್ತು ಪತ್ತಿನ ಸಂಘಗಳ ರಚನೆ ಮಾಡಲು ತಯಾರಿಸಿರುವ ಈ ಎರಡು ಸಂಘಗಳ ಉಪವಿಧಿಗಳನ್ನು 

ಅನುಮೋದಿಸುವುದು. 
4. ಮೂಲ ಸಂಘವು ಈ ದಿನಾಂಕಕ್ಕೆ ಹೊಂದಿರುವ ವಿಷಯಗಳಲ್ಲಿ ವ್ಯಾಜ್ಯಗಳಿದ್ದಲ್ಲಿ ವಿಷಯವಾರು ಬೇರ್ಪಡಿಸುವುದು. 


ಇ 


೧೪೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೩ 


ಸಭಾಧ್ಯಕ್ಷರು ಮಂಡನೆಯನ್ನು ಮುಂದುವರಿಸುತ್ತಾ , ಹಾಲಿ ಇರುವ ಸಂಘದ ಆಸ್ತಿ ಹೊಣೆಗಳನ್ನು ಪ್ರಸ್ತಾಪಿತ ಎರಡು ಸಂಘಗಳಿಗೆ ಹಂಚಿಕೆ 
ಮಾಡುವ ವಿಚಾರದಲ್ಲಿ ಕೆಳಗಿನಂತೆ ತಿಳಿಸಿದರು. 


ಆಸ್ತಿಗಳ ವಿವರ 


ದಿ ಏರ್‌ಕ್ರಾಫ್ಟ್ 
ಎಂಪ್ಲಾಯೀಸ್ 
ಕ್ರೆಡಿಟ್ ಕೋ 
ಆಪರೇಟಿವ್ 
ಸೊಸೈಟಿ ಲಿ., 
ಬೆಂಗಳೂರು 


ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ 
ಹೌಸ್ ಬಿಲ್ಡಿಂಗ್ ಕೋ 
ಆಪರೇಟಿವ್ ಸೊಸೈಟಿ ಲಿ., 

ಬೆಂಗಳೂರು 


ಆಸ್ತಿಗಳನ್ನು ನೀಡಲು ಕಾರಣ 


ನಂ . 15 , 1ನೇ ಕ್ರಾಸ್, ಸಿ.ಕೆ.ಸಿ. 
ಗಾರ್ಡನ್ , ಬಿ.ಐ.ಓ. ಆಸ್ಪತ್ರೆ ಎದುರು, 
ಕೆ.ಹೆಚ್. ರಸ್ತೆ , ಬೆಂಗಳೂರು ಈ 
ವಿಳಾಸದಲ್ಲಿರುವ ಕಟ್ಟಡ 
ನಂ . 35 , 4ನೇ ಮುಖ್ಯರಸ್ತೆ , 
ಏ . ಇ.ಸಿ.ಎಸ್. 

ಬಡಾವಣೆ, 
ಸಂಜಯನಗರ, ಬೆಂಗಳೂರು-5600 
94 ಈ ವಿಳಾಸದಲ್ಲಿರುವ ಸಮುದಾಯ 
ಭವನ 


ಸಂಘವು ಸದಸ್ಯರಿಗೆ ನೀಡಿರುವ ಸಾಲ | 
ಎಲ್ಲಾ ಮೊತ್ತ 


ಈ ಸಂಘಕ್ಕೆ 
ಸೇರಿರುತ್ತದೆ 


ಸಂಘವು ಸಂಗ್ರಹಿಸಿರುವ ಠೇವಣಿ 
ರೂ .250 ಮೊತ್ತದ ನಿಶ್ಚಿತ ಠೇವಣಿ 


ಈ ಸಂಘಕ್ಕೆ 
ಸೇರಿರುತ್ತದೆ 


ಈ ಆಸ್ತಿಯು ಈ ಸಂಘಕ್ಕೆ | ಪ್ರಸ್ತಾಪಿತ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ 
ಸೇರಿರುತ್ತದೆ. 

ಯಾವುದೇ ಸಂಪನ್ಮೂಲವಿಲ್ಲದ ಕಾರಣ 
ಬಡಾವಣೆ ನಿರ್ಮಾಣ ನಿವೇಶನ ಹಂಚಿಕೆ ಪ್ರಕ್ರಿಯೆ 

ಲಾಭದಾಯಕತೆಯಿಂದ ಕೂಡಿರದೆ , ಸೇವಾ 
ಈ ಆಸ್ತಿಯು ಈ ಸಂಘಕ್ಕೆ 

ಮನೋಭಾವ ಹೊಂದಿರುವುದು ಮತ್ತು ಸಂಘವು 
ಸೇರಿರುತ್ತದೆ. 

ಬಡಾವಣೆಗಳ ಸಂಬಂಧ ಭೂ ಮಾಲೀಕರು 
ಜಮೀನುಗಳ ಸಂಬಂಧ, ಸದಸ್ಯರು ನಿವೇಶನಗಳ 
ಸಂಬಂಧ, ಭೂ ಅಭಿವೃದ್ಧಿದಾರರು ಜಮೀನು 
ಅಭಿವೃದ್ಧಿ ಮತ್ತು ಕಾಮಗಾರಿ ಸಂಬಂಧ ವಿವಿಧ 
ನ್ಯಾಯಾಲಯಗಳಲ್ಲಿ ಸುಮಾರು 250 ಕ್ಕೂ ಹೆಚ್ಚು 
ದಾವೆಗಳನ್ನು ಹೂಡಿರುವ ಸಂಬಂಧ ಇದರ 
ವೆಚ್ಚಗಳನ್ನು ಭರಿಸಲು ಸಂಪನ್ಮೂಲವಿಲ್ಲದ ಕಾರಣ 
ಈ ಕಟ್ಟಡಗಳಿಂದ ಬರುವ ಬಾಡಿಗೆಯಲ್ಲಿ ಈ 
ವೆಚ್ಚಗಳನ್ನು ಭರಿಸಲು ಈ ಪ್ರಸ್ತಾವ ಮಾಡಲಾಗಿದೆ. 
ಸಂಘವು ಪತ್ತಿನ ಚಟುವಟಿಕೆಗಳಲ್ಲಿ ಸದಸ್ಯರಿಗೆ 
ವೇತನಾಧಾರಿತ ಸಾಲಗಳನ್ನು ನೀಡಿದ್ದು , ಈ 
ಮೊತ್ತವು ಪತ್ತಿನ ಸಹಕಾರ ಸಂಘಕ್ಕೆ ಸೇರಿರುವ 
ಬಗ್ಗೆ ಈ ಪ್ರಸ್ತಾವ ಮಾಡಲಾಗಿದೆ. 
ಸಂಘವು ಪತ್ತಿನ ಚಟುವಟಿಕೆಗಳಲ್ಲಿ ಸದಸ್ಯರಿಗೆ 
ಅನುಕೂಲವಾಗುವ ದೃಷ್ಟಿಯಿಂದ ನಿಶ್ಚಿತ 
ಠೇವಣಿಗಳನ್ನು ಪಡೆದು ದುಡಿಯುವ 
ಬಂಡವಾಳದಲ್ಲಿ ತೊಡಗಿಸಿಕೊಂಡಿರುವುದರಿಂದ 
ಈ ಮೊತ್ತವು ಪತ್ತಿನ ಸಹಕಾರ ಸಂಘಕ್ಕೆ ಸೇರಿರುವ 

ಬಗ್ಗೆ ಈ ಪ್ರಸ್ತಾವ ಮಾಡಲಾಗಿದೆ. 
1 ಈ ಮೊತ್ತವು ಈ ಸಂಘಕ್ಕೆ | ನಿವೇಶನ ಅಪೇಕ್ಷಿಸಿ, ಸದಸ್ಯರು ಪಾವತಿ 
ಸೇರಿರುತ್ತದೆ. 

ಮಾಡಿರುವ ನಿವೇಶನ ಠೇವಣಿ ಮೊತ್ತವು ಗೃಹ 
ನಿರ್ಮಾಣ ಸಹಕಾರ ಸಂಘಕ್ಕೆ ಸೇರಿರುವ ಬಗ್ಗೆ 
ಈ ಪ್ರಸ್ತಾವ ಮಾಡಲಾಗಿದೆ. 
ಈ ಮೊತ್ತವನ್ನು ಸದಸ್ಯತ್ವ ಆಧಾರದ ಮೇಲೆ 
ಮತ್ತು ದಿನಾಂಕ:31-3 - 2014ಕ್ಕೆ ಆದ ಆಡಿಟ್ 
ವರದಿ ಮತ್ತು ಪರಿಷ್ಕತ ಲೆಕ್ಕಪತ್ರಗಳ 
ಅನುಮೋದನೆಗೆ ಒಳಪಟ್ಟು ಎರಡು ಸಂಘಗಳು 
ವಿಂಗಡಿಸಿಕೊಳ್ಳುವ ಬಗ್ಗೆ ಪ್ರಸ್ತಾಪಿಸಿದೆ. 
ಈ ಮೊತ್ತವು ಪತ್ತಿನ ಚಟುವಟಿಕೆ 
ಹೊಂದಿರುವುದರಿಂದ ಪತ್ತಿನ ಸಹಕಾರ ಸಂಘಕ್ಕೆ 
ಸೇರಿರುತ್ತದೆ ಎಂದು ಪ್ರಸ್ತಾಪಿಸಲಾಗಿದೆ. 


P 


ಸಂಘವು ಸಂಗ್ರಹಿಸಿರುವ ನಿವೇಶನ | 
ಠೇವಣಿ ಮೊತ್ತವು 


ಹೊಣೆಗಾರಿಕೆಗಳು 


ಸಂಘವು ರೂ . ಷೇರು ಬಂಡವಾಳ 
24378300/ - ಹೊಂದಿರುತ್ತದೆ. 


ರೆಕರಿಂಗ್ ಡಿಪಾಸಿಟ್ 


ಈ ಸಂಘಕ್ಕೆ 
ಸೇರಿರುತ್ತದೆ 


ಭಾಗ ೩ ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಮಾರ್ಚ್ ೧೨, ೨೦೧೫ 

೧೪೧೩ 
ರಿಸರ್ವ್ ಫಂಡ್ ಶೇ . 50 ರಷ್ಟು ಶೇ . 50 ರಷ್ಟು 

ಸಂಘವು ಹೊಂದಿರುವ ಒಟ್ಟು ರಿಸರ್ವ್ 
ರೂ . 1, 28,00,000 - 00 

ಫಂಡ್‌ನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ 
ವಸತಿ ಮಹಾಮಂಡಳದಲ್ಲಿ ಹೊಂದಿರುವ 
ಪೂರ್ಣ ಮೊತ್ತವು ಗೃಹ ನಿರ್ಮಾಣ 
ಸಹಕಾರ ಸಂಘಕ್ಕೆ ಸೇರುತ್ತದೆ ಮತ್ತು ಅಪೆಕ್ಸ್ 
ಬ್ಯಾಂಕಿನಲ್ಲಿ ಹೊಂದಿರುವ ಮೊತದ ಪ್ರಕೆ ರೂ . 
28,00,000 - 00 ಗಳನ್ನು ಗೃಹ ನಿರ್ಮಾಣ 
ಸಹಕಾರ ಸಂಘಕ್ಕೆ ವರ್ಗಾಯಿಸುವುದು. 
ಇನ್ನುಳಿದ ಪೂರ್ಣ ಮೊತ್ತ ಪತ್ತಿನ ಸಹಕಾರ 

ಸಂಘಕ್ಕೆ ಸೇರುತ್ತದೆ . 
ಸಂಘವು ಒಟ್ಟು 14 ಸಿಬ್ಬಂದಿಗಳನ್ನು ಹೊಂದಿದ್ದು, ಮತ್ತು ಉದ್ದೇಶವಾರು ಸಂಘದ ಚಟುವಟಿಕೆಗಳನ್ನು ಬೇರೆ ಬೇರೆ ಕಟ್ಟಡದಲ್ಲಿ ಪ್ರತ್ಯೇಕ ದಾಖಲೆಗಳೊಂದಿಗೆ 

ಪತ್ತಿನ ಚಟುವಟಿಕೆ ನಡೆಸುತ್ತಿರುವ ಸಂಘದಲ್ಲಿ 10 ಜನ ಸಿಬ್ಬಂದಿ ಮತ್ತು ಗೃಹ ನಿರ್ಮಾಣ ಚಟುವಟಿಕೆ ನಡೆಸುತ್ತಿರುವ 
ಸಂಘದಲ್ಲಿ 04 ಜನ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು , ಇವರೆಲ್ಲರ ಸಿಬ್ಬಂದಿ ಠೇವಣಿಯು ಇಂಡಿಯನ್ ಬ್ಯಾಂಕ್ , ಕೆ. ಆರ್‌. ರಸ್ತೆ, ಬೆಂಗಳೂರು ಇಲ್ಲಿ 
ಠೇವಣಿಸಿದ್ದು ಈ ಮೊತ್ತದಲ್ಲಿ ಪತ್ತಿನ ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟ ಮೊತ್ತವನ್ನು ಪತ್ತಿನ ಸಂಘಕ್ಕೆ ವರ್ಗಾಯಿಸಲು ಗೃಹ 
ನಿರ್ಮಾಣ ಸಹಕಾರ ಸಂಘವು ಜವಾಬ್ದಾರಿ ಹೊಂದಿರುತ್ತದೆ. 

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೆಚ್. ಎ .ಎಲ್. ಶಾಖೆ ಖಾತೆಯ ವ್ಯವಹಾರವು ಮತ್ತು ಅಪೆಕ್ಸ್ ಬ್ಯಾಂಕಿನ ಕೆ.ಆರ್‌. ಪುರಂ ಶಾಖೆಯಲ್ಲಿರುವ 
ಖಾತೆಯ ನಿಶ್ಚಿತ ಠೇವಣಿಯು ಸಂಪೂರ್ಣವಾಗಿ ಪತ್ತಿನ ಸಹಕಾರ ಸಂಘಕ್ಕೆ ಸೇರಿರುತ್ತದೆ. ಉಳಿದಂತೆ ಸಂಘವು ಗೃಹ ನಿರ್ಮಾಣ ಚಟುವಟಿಕೆಗೆ 
ಸಂಬಂಧಪಟ್ಟಂತೆ ನಿರ್ವಹಿಸಿರುವ ಕೆನರಾ ಬ್ಯಾಂಕ್ ಶಾಂತಿನಗರ ಶಾಖೆ ಮತ್ತು ಸಂಜಯ ನಗರ ಶಾಖೆ ಹಾಗೂ ಬಿಬಿಆರ್ & ಆರ್‌ಡಿಸಿಸಿ ಬ್ಯಾಂಕ್ ಎಲ್ಲಾ 
ಬ್ಯಾಂಕುಗಳ ಖಾತೆಗಳು ಮತ್ತು ಅದರ ವ್ಯವಹಾರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಸೇರಿರುತ್ತದೆ. 

ಈ ಸಂಬಂಧದಲ್ಲಿ ದಿನಾಂಕ : 31- 03 -2014 ಕ್ಕೆ ಅಂತ್ಯವಾದ ಅವಧಿಗೆ ಪ್ರಸ್ತಾಪಿತ ಎರಡು ಸಹಕಾರ ಸಂಘಗಳ ಆಸ್ತಿ ಹೊಣೆಗಾರಿಕೆ ಪಟ್ಟಿಗಳನ್ನು 
ತಾತ್ಕಾಲಿಕವಾಗಿ ತಯಾರಿಸಿ, ಮಂಡಿಸಲಾಗಿದೆ. ಸದರಿ ಆಸ್ತಿ ಹೊಣೆಗಾರಿಕೆ ಪಟ್ಟಿಗೆ ಅನುಮೋದನೆ ಕೋರಿದೆ. 

ಸದರಿ ಆಸ್ತಿ ಹೊಣೆಗಾರಿಕೆ ಪಟ್ಟಿಗಳು ನೋಂದಣಿಯಾಗಿ ಅಸ್ತಿತ್ವಕ್ಕೆ ಬಂದ ದಿನಾಂಕಕ್ಕೆ ಇದ್ದಂತೆ ಪರಿಷ್ಕರಣೆಗೆ ಒಳಪಟ್ಟಿರುತ್ತದೆ. ಹಾಗೆ 
ಪರಿಷ್ಕರಿಸಲು ಆಡಳಿತ ಮಂಡಳಿಗೆ ಅಧಿಕಾರ ಕೊಡುವಂತೆಯು ಮಹಾಸಭೆಯನ್ನು ಪ್ರಸ್ತಾಪಿಸಲಾಗಿದೆ. 

ಗೃಹ ನಿರ್ಮಾಣ ಸಹಕಾರ ಸಂಘದ ನಿವೇಶನ ಠೇವಣಿ ಸಂಗ್ರಹಿಸಿ ಅದನ್ನು ಪತ್ತಿನ ಸಂಘದ ವ್ಯವಹಾರಗಳಿಗೆ ಕೊಟ್ಟಿದ್ದಲ್ಲಿ ಅದನ್ನು ವಾಪಸ್ಸು 
ಪಡೆಯಲು ಪ್ರಸ್ತಾಪಿಸಲಾಗಿದೆ.. 

ಕೂಡಲುಸಿಂಗಸಂದ್ರ ಬಡಾವಣೆಯಲ್ಲಿನ ನಿವೇಶನ ಹಂಚಿಕೆಯಾಗದ ಸದಸ್ಯರಿಗೆ ನಿವೇಶನ ಠೇವಣಿ ವಾಪಸ್ಸು ಪಾವತಿಸಬೇಕಾದ ನಿವೇಶನ 
ಮುಂಗಡವನ್ನು ಗೃಹ ನಿರ್ಮಾಣ ಸಹಕಾರ ಸಂಘವು ಪಾವತಿಸುವ ಜವಾಬ್ದಾರಿ ಹೊಂದಿರುತ್ತದೆ ಎಂದು ಪ್ರಸ್ತಾಪಿಸಿದೆ. 

ಕೂಡಲುಸಿಂಗಸಂದ್ರ ಬಡಾವಣೆಯ ಸಂಬಂಧ ಪ್ರಶಾಂತ್ ಬಿಲ್ಡರ್ ಮತ್ತು ಸಂಘಕ್ಕೆ ನ್ಯಾಯಾಲಯದಲ್ಲಿ ದಾವೆ ಇದ್ದು, ನ್ಯಾಯಾಲಯವು ಇದರ 
ಕ್ಷೇಮುಗಳಿಗೆ ಹಣಪಾವತಿಸುವ ವಿಚಾರ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಸಂಬಂಧಿಸಿರುತ್ತದೆ. ಮತ್ತು ಸಂಘದ ಬಡಾವಣೆ ಜಮೀನುಗಳ ಸಂಬಂಧ, 
ನಿವೇಶನಗಳ ಸಂಬಂಧ ಮತ್ತು ಭೂ ಅಭಿವೃದ್ಧಿದಾರರ ಸಂಬಂಧ ಹಾಗೂ ಜಮೀನುಗಳಲ್ಲಿ ಕಟ್ಟಡಗಳು ಮತ್ತು ಬಡಾವಣೆಗೆ ಸಂಬಂಧಪಟ್ಟ ಪೂರಕವಾದ 
ಯಾವುದೇ ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳಿದ್ದಲ್ಲಿ ಈ ವ್ಯಾಜ್ಯಗಳ ಹೊಣೆಗಾರಿಕೆ ಗೃಹ ನಿರ್ಮಾಣ ಸಂಘಕ್ಕೆ ಇರುತ್ತದೆ. ಇವುಗಳನ್ನು ಹೊರತುಪಡಿಸಿ, ಇತರೆ 
ಯಾವುದೇ ವ್ಯಾಜ್ಯಗಳಿದ್ದಲ್ಲಿ ಪತ್ತಿನ ಸಂಘಕ್ಕೆ ರುತ್ತದೆ ಎಂದು ಪ್ರಸ್ತಾಪಿಸಲಾಗಿದೆ. 

ಶ್ರೀ ಅನಂತ ಪದ್ಮನಾಭ, ಸದಸ್ಯರು ಇವರು ಸಭಾಧ್ಯಕ್ಷರ ಮೇಲೆ ಸಂಘಗಳ ವಿಭಜನೆ ಬಗ್ಗೆ ಮತ್ತು ಆಸ್ತಿ ಹೊಣೆಗಾರಿಕೆಗಳ ಬಗ್ಗೆ 
ಮಂಡಿಸಿರುವುದನ್ನು ಅನುಮೋದಿಸುತ್ತಾ, ಹಾಲಿ ಇರುವ ಸಂಘವನ್ನು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು 
ಮತ್ತು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಎಂದು ವಿಭಜಿಸುವುದನ್ನು ಸ್ವಾಗತಿಸಿದರು. 
ಮುಂದುವರಿದು, ಹೀಗೆ ಎರಡು ಹೊಸ ಸಂಘಗಳನ್ನು ನೋಂದಣಿ ಮಾಡಿರುವುದರಿಂದ ಆಯಾಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಸದಸ್ಯರಿಗೆ 
ಸಮರ್ಪಕ ಸೇವೆ ಒದಗಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸುತ್ತಾ, ಇಂತಹ ಪ್ರಸ್ತಾವವನ್ನು ತಂದಿರುವುದಕ್ಕಾಗಿ ಆಡಳಿತ ಮಂಡಳಿ ಸದಸ್ಯರಿಗೆ 
ಧನ್ಯವಾದಗಳನ್ನು ಸಲ್ಲಿಸಿ, ಮಹಾಸಭೆ ಈ ನಿರ್ಣಯ ಅಂಗೀಕರಿಸಬೇಕೆಂದು ವಿನಂತಿಸಿದರು. ಮತ್ತೊಬ್ಬ ಸದಸ್ಯರಾದ ಶ್ರೀ ಅಶ್ವಥನಾರಾಯಣ ಸಹ 
ಮಾತನಾಡಿ ಸಭಾಧ್ಯಕ್ಷರು ತಂದಿರುವ ಪ್ರಸ್ತಾವವನ್ನು ಸ್ವಾಗತಿಸಿ , ಮಹಾಸಭೆಯು ತತ್ಸಂಬಂಧ ನಿರ್ಣಯ ಅಂಗೀಕರಿಸಬೇಕೆಂದು ವಿನಂತಿಸಿದರು. 

ಸುದೀರ್ಘ ಚರ್ಚೆಯ ನಂತರ ಸಂಘದ ವಿಭಜನೆ ಸಂಬಂಧ ಅಧ್ಯಕ್ಷರು ಪ್ರಸ್ತಾಪಿಸಿರುವ ವಿಷಯ ಸಂಘದ ವಿಭಜನೆಯಿಂದಾಗಿ ಹೊಸದಾಗಿ 
ರಚಿಸಬೇಕಾಗಿರುವ ಸಂಘಗಳಾದ 1) ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಹೌಸ್ ಬಿಲ್ಲಿಂಗ್ ಕೋ - ಆಪರೇಟಿ 
2) ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಇವುಗಳನ್ನು ನೋಂದಣಿ ಮಾಡಿಸುವ ಬಗ್ಗೆ ಮತ್ತು ಉದ್ದೇಶಿತ 
ಧೈಯೋದ್ದೇಶಗಳನ್ನು ಹಾಗೂ ಉಪವಿಧಿಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಮುಖ್ಯವಾಗಿ ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ವಿಭಜಿಸುವ ಪ್ರಸ್ತಾವೆಯನ್ನು 
ಹಾಗೂ ಆಸ್ತಿ ಹಾಗೂ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿಕೊಳ್ಳುವ ಬಗ್ಗೆ ಸಭೆಯು ಕೂಲಕಂಕುಷವಾಗಿ ಪರಿಶೀಲಿಸಿ ಯಥಾ ಪ್ರಸ್ತಾವನೆಯನ್ನು ಸಂಘದ 
ಸದಸ್ಯರ ಹಿತಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುವುದನ್ನು ಮನಗಂಡು ಸದಸ್ಯರಾದ ಶ್ರೀ ಸಿದ್ದರಾಜು ರವರು ಅನುಮೋದಿಸಬಹುದೆಂದು 
ವ್ಯಕ್ತಪಡಿಸಿದ ಅಭಿಪ್ರಾಯವನ್ನು ಸರ್ವರು ಸರ್ವಾನುಮತದಿಂದ ಪ್ರಸ್ತಾವನೆಯನ್ನು ಅಂಗೀಕರಿಸಿ ತೀರ್ಮಾನಿಸಲಾಯಿತು. 

ಸಂಘವು ಉದ್ದೇಶ/ ಚಟುವಟಿಕೆವಾರು ನಿರ್ವಹಿಸಿರುವ ದಾಖಲೆಗಳನ್ನು ಆಯಾ ಸಂಘದ ಕಛೇರಿಗಳಲ್ಲಿ ಉಳಿಸಿಕೊಳ್ಳತಕ್ಕದ್ದು. ಸಂಘದ ಎಲ್ಲಾ 
ಮೂಲ ಠರಾವು ಪುಸ್ತಕಗಳು ಹಾಗೂ ಕಾನೂನುಬದ್ಧ ವಿಚಾರಣಾ ವರದಿ, ಪರಿವೀಕ್ಷಣಾ ವರದಿ, ಆಡಿಟ್ ವರದಿ ಹಾಗೂ ಆಡಳಿತಾತ್ಮಕ ವರದಿಗಳ ಮೂಲ 


೧೪೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ದಾಖಲೆಗಳು ಗೃಹ ನಿರ್ಮಾಣ ಸಂಘದ ವಶದಲ್ಲಿರತಕ್ಕದ್ದು . ಪತ್ತಿನ ಸಂಘಕ್ಕೆ ಅವಶ್ಯವಿದ್ದಲ್ಲಿ ದೃಢೀಕೃತ ಪ್ರತಿಯನ್ನು ಪಡೆಯಬಹುದಾಗಿದೆ ಎಂದು 
ನಿರ್ಣಯಿಸಲಾಯಿತು. 

ಮಹಾಸಭೆಯು ಮೇಲಿನಂತೆ ಸಭಾ ಗಮನಕ್ಕೆ ಪ್ರಸ್ತಾಪಿಸಿರುವ ಎಲ್ಲಾ ಪ್ರಸ್ತಾವಗಳನ್ನು ಒಳಗೊಂಡಂತೆ ಈಗಾಗಲೇ ಮೇಲೆ ನಿರ್ಧರಿಸಿರುವಂತೆ 
ಅಂಶಗಳ ಬಗ್ಗೆ ಸರ್ವಾನುಮತದ ನಿರ್ಣಯವನ್ನು ಅಂಗೀಕರಿಸುವಂತೆ ಸಕ್ಷಮ ಪ್ರಾಧಿಕಾರವನ್ನು ವಿನಂತಿಸಲು ನಿರ್ಧರಿಸಿರುತ್ತದೆ. 

ವಿಭಜನೆ ನಂತರ ಅಸ್ತಿತ್ವಕ್ಕೆ ಬರುವ ಸಂಘಗಳ ಆಡಳಿತ ಮಂಡಲಿಗಳು ಹಿಂದಿನ ವಿಷಯಗಳ ಬಗ್ಗೆ ಯಾವುದೇ ಗೊಂದಲ ಅಥವಾ ಪರಿಹಾರ 
ಬೇಕಿದ್ದಲ್ಲಿ ಮುಕ್ತ ಮಾತುಕತೆ ಹಾಗೂ ಪರಸ್ಪರ ಚರ್ಚೆಗಳ ಮೂಲಕ ಬಗೆಹರಿಸಿ ನಿರ್ಣಯಗಳನ್ನು ಮಾಡಿಕೊಳ್ಳುವ ಬಗ್ಗೆ ಕ್ರಮವಹಿಸಬಹುದಾಗಿದೆ ಎಂದು 
ಸಭೆಯ ಅಧ್ಯಕ್ಷರು ಸಭೆಯ ಅನುಮೋದನೆ ಕೋರಿದ್ದನ್ನು ಸಭೆಯು ಯಾವುದೇ ಚರ್ಚೆ ಇಲ್ಲದೇ ಸರ್ವಾನುತದಿಂದ ಒಪ್ಪಿಗೆ ನೀಡಿರುತ್ತದೆ ಎಂದು ಸರ್ವ 
ಸದಸ್ಯರ ಒಪ್ಪಿಗೆ ಮೇರೆಗೆ ದಾಖಲಿಸಲಾಯಿತು. 

ಮಹಾಸಭೆಯ ವಿಷಯ ಸಂಖ್ಯೆ 13 ರಲ್ಲಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘವನ್ನು ವಿಭಜನೆ 
ಮಾಡಿ ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಹೌಸ್ ಬಿಲ್ಲಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ, ಬೆಂಗಳೂರು ಮತ್ತು ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕ್ರೆಡಿಟ್ 
ಕೋ - ಆಪರೇಟಿವ್ ಸೊಸೈಟಿ ಲಿ , ಬೆಂಗಳೂರು ಆಗಿ ಎರಡು ಪ್ರತ್ಯೇಕ ಸಂಘಗಳಾಗಿ ಕಾರ್ಯನಿರ್ವಹಿಸುವಂತೆ ಸದರಿ ಸಂಘದ 54ನೇ ಮಹಾಸಭೆಯಲ್ಲಿ 
ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ. ಇದೇ ತೀರ್ಮಾನದಲ್ಲಿ ಕಲಂ 14 ರ ಅವಕಾಶದಂತೆ ಪ್ರಸ್ತಾಪಿತ ಸಂಘಗಳಿಗೆ ಆಸ್ತಿ ಮತ್ತು 
ಜವಾಬ್ದಾರಿಗಳನ್ನು ಹಂಚಿಕೆ ಮಾಡುವ ಸಲುವಾಗಿಯೂ ಸಹ ವಾರ್ಷಿಕ ಮಹಾಸಭೆಯಲ್ಲಿ ತೀರ್ಮಾನವಾಗಿರುತ್ತದೆ. 

ದಿನಾಂಕ 14 - 09 - 2013 ರಂದು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ ., ಬೆಂಗಳೂರು ಈ ಸಂಘದ 54ನೇ 
ಮಹಾಸಭೆಯಲ್ಲಿ ಸಂಘವನ್ನು ವಿಭಜನೆ ಮಾಡುವ ಸಂಬಂಧ ವಿಷಯ 13 ರಲ್ಲಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ. , 
ಬೆಂಗಳೂರು ಸಂಘವನ್ನು ವಿಭಜನೆ ಮಾಡಿ “ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು” ಮತ್ತು 
“ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು” ಗಳೆಂದು 02 ಪ್ರತ್ಯೇಕ ಸಂಘಗಳನ್ನು ರಚಿಸಲು ವಾರ್ಷಿಕ 
ಮಹಾಸಭೆಯು ಸರ್ವಾನುಮತದಿಂದ ತೀರ್ಮಾನ ಕೈಗೊಂಡಿದ್ದು, ಈ ತೀರ್ಮಾನವು ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿಯಾಗಿ 
ಸದರಿ ತಿದ್ದುಪಡಿಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 58 ಶಾಸನ 2014, ಬೆಂಗಳೂರು, ದಿನಾಂಕ 
06 - 09 -2014 ರಲ್ಲಿ ಕಲಂ 27 (i) for sub-section (4), the following shall be substituted, namely :- “(4) The quorum for a general meeting 
shall be as specified in the bye -laws but not less than one thousand members or ten percent of the members eligible to vote whichever 
is less.” ಈ ಅವಕಾಶಗಳಿಗೆ ಒಳಪಟ್ಟು ಸದರಿ ಸಂಘದ ಒಟ್ಟು ಸದಸ್ಯರ ಸಂಖ್ಯೆ 13450 ಪೈಕಿ 1955 ಸದಸ್ಯರು ಮಹಾಸಭೆಯಲ್ಲಿ ಭಾಗಿಯಾಗಿರುವುದು 
ಉಲ್ಲೇಖ (1) ರಲ್ಲಿ ಕಾರ್ಯದರ್ಶಿ ಸಲ್ಲಿಸಿರುವ ದಾಖಲೆಗಳಿಂದ ವ್ಯಕ್ತವಾಗುತ್ತದೆ. ಮುಂದುವರೆದು ಸದರಿ ಸಂಘದ 54ನೇ ಮಹಾಸಭೆಯು ಸಂಘವನ್ನು 
ವಿಭಜಿಸುವ ಸಲುವಾಗಿ ಕೈಗೊಂಡಿರುವ ನಿರ್ಣಯವು ಸಹಕಾರ ಸಂಘಗಳ 1960 ರ ನಿಯಮಾವಳಿಗಳ ನಿಯಮ 14ಎಜೆ (10) - All decisions shall be 
taken by a simple majority of the members present in the general meeting unless stated otherwise in the Act , the rules or the bye- laws. 
When there is an equality of votes for or against a decision on any subject other than election , the chairperson of the meeting shall have 
a second or casting Vote, ರ ಅವಕಾಶಗಳಿಗೆ ಒಳಪಟ್ಟು ಕೈಗೊಂಡಿರುವ ನಿರ್ಣಯವಾಗಿರುವುದನ್ನು ಗಮನಿಸಲಾಗಿದೆ. ಆದರೆ ಈ ನಿರ್ಣಯಕ್ಕೆ ಅಸಮ್ಮತಿ 
ವ್ಯಕ್ತಪಡಿಸಲು ನಿಯಮ 14ಎಜೆ (12 ) - The chief executive shall record the minutes of the proceedings of the meeting truly and accurately 
as per the deliberations in the meeting in the book kept for the purpose with its pages consecutively numbered . When any member 
expresses dissent in the deliberations on any subject, the Chief Executive shall record the same truly and accurately . The minutes of the 
meeting shall contain a fair and correct Summary of the deliberations thereat. ರಲ್ಲಿ ವಿಪುಲ ಅವಕಾಶವಿದ್ದು, ಈ ಅವಕಾಶದನ್ವಯ ಸದರಿ 
ಸಂಘದ 54ನೇ ಮಹಾಸಭೆಯ ನಡವಳಿಗಳಲ್ಲಿ ಸದಸ್ಯರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿಲ್ಲದಿರುವುದನ್ನು ಗಮನಿಸಲಾಗಿದೆ ಹಾಗೂ 54ನೇ ಮಹಾಸಭೆಯ 
ನಡವಳಿಗಳನ್ನು ನಿಯಮ 14ಎಜೆ(13) ರಂತೆ ಕ್ರಮವಿಟ್ಟಿರುವುದನ್ನು ಗಮನಿಸಲಾಗಿದೆ . 

ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಈ ಸಂಘದ 54ನೇ ವಾರ್ಷಿಕ ಮಹಾಸಭೆಯಲ್ಲಿ ವಿಷಯ 13 
ರಲ್ಲಿ ಕೈಗೊಂಡಿರುವ ನಿರ್ಣಯಗಳು ಸಂಘದ ಹಿತಾಸಕ್ತಿಗೆ ಪೂರಕವಾಗಿರುವುದು ಮತ್ತು ವಿಭಜನೆ ನಂತರ ಚಾಲನೆಗೆ ಬರುವ ಹೊಸ ಸಂಘಗಳಿಂದ 
ಸದಸ್ಯರುಗಳಿಗೆ ಸಕಾರಾತ್ಮಕವಾಗಿ ಸ್ಪಂಧಿಸುವಂತಹ ವಾತಾವರಣ ಸೃಷ್ಟಿಯಾಗುವುದನ್ನು ಸಹ ಗಮನಿಸಲಾಗಿದ್ದು, ಈ ಅಂಶಗಳಲ್ಲದೇ ಯಾವುದೇ ಸಂಘದ 
ಹಿತಾಸಕ್ತಿಗೆ ಪೂರಕವಾಗುವಂತೆ ಮತ್ತು ಸದಸ್ಯರ ಹಿತಾಸಕ್ತಿಗಳನ್ನು ಕಾಪಾಡುವ ಅಂತಿಮ ಅಧಿಕಾರವು ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 26 - 
Final authority in a co -operative society. - (1) Subject to the provisions of this Act , the rules and the bye- laws, the final 
authority of a co -operative society shall vest in the general body of members ರನ್ವಯ ಮಹಾಸಭೆಗೆ ದತ್ತವಾಗಿದ್ದು , ಈ ಅಧಿಕಾರದನ್ವಯ 
ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ ., ಬೆಂಗಳೂರು ಸಂಘದ 54ನೇ ಮಹಾಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯವು ಅಂತಿಮ 
ಅಧಿಕಾರ ಹೊಂದಿರುವಂತಹ ಸಂಘದ ಮಹಾಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯವಾಗಿರುವುದರಿಂದ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ 
ಸೊಸೈಟಿ ಲಿ., ಬೆಂಗಳೂರು ಸಂಘವನ್ನು ವಿಭಜನೆ ಮಾಡಿ ಪ್ರಸ್ತಾಪಿತ “ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ಬೆಂಗಳೂರು” ಮತ್ತು “ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು” ಎಂಬ ಹೆಸರುಗಳಲ್ಲಿ ಸದರಿ ಪ್ರಸ್ತಾಪಿತ 
ಸಂಘಗಳ ಧೈಯೋದ್ದೇಶಗಳಿಗೆ ಅನುಗುಣವಾಗಿ ನೋಂದಾಯಿಸಿದಲ್ಲಿ ಪ್ರಸ್ತಾಪಿತ ಸಂಘಗಳು ಹಾಲಿ ಸದಸ್ಯರು ಮತ್ತು ಹೆಚ್ಎಎಲ್ ನೌಕರರಿಗೆ 
ಪೂರಕವಾದಂತಹ ಹಾಗೂ ಸಕಾರಾತ್ಮಕವಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದರ ಜೊತೆಗೆ ವಿಭಜನೆಗೆ ಪೂರ್ವ ಆಸ್ತಿ ಮತ್ತು ಜವಾಬ್ದಾರಿಗಳ 
ಹಂಚಿಕೆಯಿಂದಾಗಿ ಪ್ರಸ್ತಾಪಿತ ಸಂಘಗಳು ಆರ್ಥಿಕವಾಗಿಯೂ ಸದೃಢವಾಗಿ ಕಾರ್ಯನಿರ್ವಹಿಸುವ ಎಲ್ಲಾ ಸಾಧ್ಯತೆಗಳಿರುವುದನ್ನು ಮನಗಾಣಲಾಗಿದೆ. ಈ 
ಹಿನ್ನೆಲೆಯಲ್ಲಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘದ ದಿನಾಂಕ 14 - 09 - 2014 ರ ಮಹಾಸಭೆಯಲ್ಲಿ 
ಕೈಗೊಂಡ ಸರ್ವಾನುಮತದ ತೀರ್ಮಾನವನ್ನು ಪುರಸ್ಕರಿಸಲಾಗಿದೆ ಹಾಗೂ ಸದರಿ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ 
ಆಧಾರವಾಗಿ ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘವನ್ನು ಸದಸ್ಯರ ಹಿತಾಸಕ್ತಿಗೆ ಪೂರಕವಾಗಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೪೧೫ 


ವಿಭಜಿಸುವುದು ಸೂಕ್ತವಾಗಿರುತ್ತದೆ. ಯಾವುದೇ ಸಂಘವನ್ನು ವಿಭಜನೆ ಮಾಡುವ ಸಲುವಾಗಿ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 14 - 
Amalgamation , transfer of assets and liabilities and division of co -operative societies, - (1) A co -operative society may, by a 
resolution passed by a two- thirds majority of the members present and voting at a generalmeeting of the society . 

(a) divide itself into two ormore co -operative societies ; or 
(b ) transfer its assets and liabilities in whole or in part to any other co -operative society which by a like resolution 

agrees to such transfer. 

ಈ ಮೇಲಿನ ಅವಕಾಶದಂತೆ ಸಂಘವನ್ನು ವಿಭಜನೆ ಮಾಡಲು ಕಾನೂನು ಅವಕಾಶವಿದ್ದು ಮಹಾಸಭೆಯ ತೀರ್ಮಾನಗಳ ಆಧಾರವಾಗಿ 
ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ ., ಬೆಂಗಳೂರು ಸಂಘವನ್ನು ವಿಭಜನೆ ಮಾಡಬಹುದಾಗಿದೆ. ಆದರೆ ಈ ಸಂಘವು ಮೂಲತಃ 
ದಿನಾಂಕ 04 - 02 - 1954 ರಲ್ಲಿ ನೋಂದಣಿಯಾಗಿ ಕಾರ್ಯಾರಂಭ ಮಾಡಿರುವ ಸಂಘವು ಪ್ರಥಮವಾಗಿ ಪತ್ತು ವ್ಯವಹಾರ ನಡೆಸಿರುವುದು, ನಂತರದಲ್ಲಿ ಗೃಹ 
ನಿರ್ಮಾಣ ಉದ್ದೇಶಗಳನ್ನು ಸಹ ಅಳವಡಿಸಿಕೊಂಡು, ಸಂಘದ ಉಪವಿಧಿಗಳಿಗೆ ತಿದ್ದುಪಡಿಗೆ ಅನುಮೋದನೆ ಪಡೆದು ಗೃಹ ನಿರ್ಮಾಣ ಸಹಕಾರ ಸಂಘಗಳು 
ನಿರ್ವಹಿಸುವ ಉದ್ದೇಶಗಳನುಸಾರ ಕಾರ್ಯನಿರ್ವಹಿಸಿರುವುದನ್ನು ಗಮನಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ 
ಸೊಸೈಟಿ ಲಿ., ಬೆಂಗಳೂರು ಸಂಘದ ವಿರುದ್ಧ , ಸಂಘವು ಸಂಬಂಧಪಟ್ಟವರುಗಳ ವಿರುದ್ಧ, ಸಂಘದ ಸದಸ್ಯರು ಮತ್ತು ಆಡಳಿತ ಮಂಡಲಿ ಹಾಗೂ 
ಪದಾಧಿಕಾರಿಗಳ ವಿರುದ್ಧ ಇಲಾಖೆಯಿಂದ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಅವಕಾಶಗಳನ್ವಯ ಶಾಸನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ 
ಅನೇಕ ಕ್ರಮಗಳನ್ನಿಟ್ಟಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ 54ನೇ ಮಹಾಸಭೆಯ ತೀರ್ಮಾನದ ಆಧಾರವಾಗಿ ಸಂಘದ ವಿಭಜನೆ ಮಾಡುವ ಸಂದರ್ಭದಲ್ಲಿ 
ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘವು ನಡೆಸಿರುವ ಎಲ್ಲಾ ವ್ಯವಹಾರಗಳಿಗೆ ನಿರ್ಧಿಷ್ಟವಾಗಿ ಷರತ್ತುಗಳನ್ನು 
ವಿಧಿಸಿ ವಿಭಜನೆ ಮಾಡಲು ಕಷ್ಟಸಾಧ್ಯವಾಗಿರುವ ಹಿನ್ನೆಲೆಯಲ್ಲಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘದ 
ದಿನಾಂಕ 14 - 09 - 2014 ರ ಮಹಾಸಭೆಯಲ್ಲಿ ಕೈಗೊಂಡ ತೀರ್ಮಾನದ ಆಧಾರವಾಗಿ ಸದರಿ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಸಲ್ಲಿಸಿರುವ 
ದಾಖಲಾತಿಗಳ ಆಧಾರವಾಗಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿದೆ. 

ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘವನ್ನು ವಿಭಜನೆ ಮಾಡುವ ಸಂಬಂಧವಾಗಿ ಎರಡು 
ಪ್ರತ್ಯೇಕ ಸಂಘಗಳ ನೋಂದಣಿ ಸಲುವಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿರುತ್ತಾರೆ. ಈ ಪೈಕಿ ರೂ .2000/- ಗಳನ್ನು ಚಲನ್ ಸಂಖ್ಯೆ 79 ದಿನಾಂಕ 
29 -12 - 2014 ರಲ್ಲಿ “ ದಿ ಏರ್ ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು” ನೋಂದಣಿ ಶುಲ್ಕವಾಗಿ ಅದೇ ರೀತಿ 
ನೋಂದಣಿ ಶುಲ್ಕ ರೂ .1000 /- ಗಳನ್ನು ಚಲನ್ ಸಂಖ್ಯೆ 78 ದಿನಾಂಕ 29 - 12 - 2014 ರಲ್ಲಿ “ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ 
ಸೊಸೈಟಿ ಲಿ., ಬೆಂಗಳೂರು ನೋಂದಾಯಿಸಲು ನೋಂದಣಿ ಶುಲ್ಕವಾಗಿ ಪಾವತಿಸಿ ನೋಂದಣಿಗೆ ಕೋರಿರುತ್ತಾರೆ. ಮುಂದುವರೆದು ಪ್ರಸ್ತಾವನೆಯಲ್ಲಿ 
ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘವನ್ನು ವಿಭಜನೆ ಮಾಡುವ ಮುನ್ನ ದಿನಾಂಕ 31 - 03 - 2014ರ ಅಂತ್ಯಕ್ಕೆ 
ಇದ್ದಂತೆ ಲೆಕ್ಕಪರಿಶೋಧನೆ ನಡೆಸಿ ದಿನಾಂಕ 14 - 09 -2014 ರ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡನೆ ಮಾಡಿರುತ್ತಾರೆ. ಸದರಿ ಸರ್ವ ಸದಸ್ಯರ 
ಸಭೆಯಲ್ಲಿ ವಿಭಜನೆ ನಂತರ ರಚಿಸಲ್ಪಡುವ ಪ್ರತ್ಯೇಕ ಎರಡು ಸಂಘಗಳ ವ್ಯವಹಾರಗಳು ಅಂದರೆ ಗೃಹ ನಿರ್ಮಾಣ ಸಹಕಾರ ಸಂಘದ ಕಾರ್ಯಗಳು ಮತ್ತು 
ಪತ್ತಿನ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ದಿನಾಂಕ 31 - 03 - 2014 ರ ಅಂತ್ಯಕ್ಕೆ ಇದ್ದಂತೆ ಪ್ರತ್ಯೇಕವಾಗಿ ತಾತ್ಕಾಲಿಕ ಲೆಕ್ಕತಃಖ್ಯೆಗಳನ್ನು ತಯಾರಿಸಿ 
ಮಹಾಸಭೆಯಲ್ಲಿ ಮಂಡಿಸಿರುತ್ತಾರೆ. ದಿನಾಂಕ 31 - 03 - 2014 ರ ನಂತರ ದಿನಾಂಕ 14 - 09 -2014 ರ ಮಹಾಸಭೆಯಲ್ಲಿ ಮತ್ತು ಈ ಆದೇಶ 
ಹೊರಡಿಸುವವರೆಗೆ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ ., ಬೆಂಗಳೂರು ಸಂಘದಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘದ ಮತ್ತು 
ಪತ್ತು ವ್ಯವಹಾರಗಳ ಸಂಘದ ಲೆಕ್ಕತಃಖ್ಯೆಗಳನ್ನು ಈ ಪ್ರಸ್ತಾವನೆ ಜೊತೆ ಸಲ್ಲಿಸದೇ ಇರುವುದನ್ನು ಗಮನಿಸಲಾಗಿದೆ. ಆದರೆ ತಾಂತ್ರಿಕವಾಗಿ ಯಾವುದೇ ಸಹಕಾರ 
ಸಂಘದ ಎಲ್ಲಾ ಲೆಕ್ಕತಃಖ್ಯೆಗಳನ್ನು ಸದರಿ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯುವುದು ಕಾನೂನು ಕಡ್ಡಾಯವಾಗಿರುವ 
ಹಿನ್ನೆಲೆಯಲ್ಲಿ ಈ ಬಗ್ಗೆ ಸೂಕ್ತ ಕ್ರಮವಿಡುವ ಜವಾಬ್ದಾರಿಯು ಆಡಳಿತ ಮಂಡಲಿಯದಾಗಿರುತ್ತದೆ. 

ಮುಂದಿನ ದಿನಗಳಲ್ಲಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘದ ಸಂಬಂಧಪಟ್ಟಂತೆ ಸಹಕಾರ 
ಸಂಘಗಳ ಕಾಯ್ದೆ , ನಿಯಮಗಳು , ಸಂಘದ ಉಪವಿಧಿಗಳು ಹಾಗೂ ಚಾಲ್ತಿಯಲ್ಲಿರುವ ಯಾವುದೇ ಕಾನೂನು ಅವಕಾಶಗಳನ್ವಯ ವಿಭಜನೆಗೆ ಪೂರ್ವ 
ಸಂಘದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯಗಳಲ್ಲಿ, ಯಾವುದೇ ಪ್ರಾಧಿಕಾರಗಳಲ್ಲಿ, ಯಾವುದೇ ಇಲಾಖೆಗಳಲ್ಲಿ ವಿಚಾರಣೆಗಳು 
ಅಥವಾ ಇನ್ನಿತರೆ ಯಾವುದೇ ವಿಧದ ಸರ್ಕಾರಿ ಅಥವಾ ಸರ್ಕಾರೇತರ ಅಥವಾ ಖಾಸಗಿಯಾಗಿ ದಾವೆಗಳು, ವಿಚಾರಣೆಗಳು ಇಲಾಖಾ ಗಮನಕ್ಕೆ ಬಂದಲ್ಲಿ 
ಅಂತಹ ಸಂದರ್ಭಗಳಲ್ಲಿ ಸಂಬಂಧಪಟ್ಟವರುಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮವಿಡುವ ಹಾಗೂ ಸಂಬಂಧಪಟ್ಟವರಿಗೆ ಜವಾಬ್ದಾರಿಯನ್ನು ನಿಗಧಿಪಡಿಸುವ 
ಅಧಿಕಾರವನ್ನು ಕಾಯ್ದಿರಿಸಿಕೊಂಡು ಈ ಕೆಳಕಂಡ ಷರತ್ತುಗಳನ್ನು ವಿಭಜನೆಗೆ ನಿಗಧಿ ಮಾಡಲಾಗಿದೆ. 
ಷರತ್ತುಗಳು : 
1. ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 14( 4) - ಸಹಕಾರ ಸಂಘವು, ಅಂಥ ಯಾವುದೇ ನಿರ್ಣಯವನ್ನು ಅಂಗೀಕರಿಸಿದಾಗ ಮತ್ತು ಅದನ್ನು ರಿಜಿಸ್ಟಾರನು 

ಅನುಮೋದಿಸಿದಾಗ, ಸಹಕಾರ ಸಂಘವು, ತನ್ನ ಎಲ್ಲ ಸಾಲಿಗರಿಗೆ ಮತ್ತು ಆ ನಿರ್ಣಯದ ಪರವಾಗಿ ಮತ ನೀಡದಿದ್ದ ಸಂಘದ ಸದಸ್ಯರಿಗೆ, ಆ ಬಗ್ಗೆ ಲಿಖಿತ 
ನೋಟೀಸು ಕೊಡತಕ್ಕದ್ದು ಮತ್ತು ತದ್ವಿರುದ್ಧವಾದ ಯಾವುದೇ ಉಪವಿಧಿಗಳು ಅಥವಾ ಕರಾರು ಇದ್ದರೂ , ಅಂಥ ನೋಟೀಸು ಕೊಡಲಾಗಿದ್ದ ಯಾರೇ 
ಸಾಲಿಗರಿಗೆ ಅಥವಾ ಸದಸ್ಯನಿಗೆ ಅವನಿಗೆ ನೋಟೀಸು ಜಾರಿಯಾದ ದಿನಾಂಕದಿಂದ ಒಂದು ತಿಂಗಳ ಅವಧಿಯೊಳಗೆ, ಸಂದರ್ಭಾನುಸಾರ, ತನ್ನ ಷೇರುಗಳನ್ನು , 
ಠೇವಣಿಗಳನ್ನು ಅಥವಾ ಸಾಲಗಳನ್ನು ಹಿಂತೆಗೆದುಕೊಳ್ಳುವ ಆಯ್ಕೆಯ ಅವಕಾಶ ಇರತಕ್ಕದ್ದು. ಈ ಅವಕಾಶದನ್ವಯ ಕ್ರಮವಿಡತಕ್ಕದ್ದು. 

ಮತ್ತು 
14(5) (4) ನೇ ಉಪಪ್ರಮಾಣದಲ್ಲಿ ನಿರ್ದಿಷ್ಟಪಡಿಸಲಾದ ಅವಧಿಯೊಳಗೆ ತನ್ನ ಆಯ್ಕೆಯ ಅವಕಾಶವನ್ನು ಚಲಾಯಿಸದಿರುವ ಯಾರೇ ಸದಸ್ಯನು ಅಥವಾ 
ಸಾಲಿಗನು ಮತ್ತು ನಿರ್ಣಯದ ಪರವಾಗಿ ಮತ ನೀಡಿದ ಪ್ರತಿಯೊಬ್ಬ ಸದಸ್ಯನು, ನಿರ್ಣಯದಲ್ಲಿ ಇರುವ ಪ್ರಸ್ತಾವಗಳಿಗೆ ಸಮ್ಮತಿ ನೀಡಿರುವುದಾಗಿ 
ಭಾವಿಸತಕ್ಕದ್ದು. 


೧೪೧೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೩ 


3 , 


(6) ಈ ಪ್ರಕರಣದ ಮೇರೆಗೆ ಸಹಕಾರ ಸಂಘವು ಅಂಗೀಕರಿಸಿದ ನಿರ್ಣಯವು, - 
( ಎ) ಅದಕ್ಕೆ ಈ ಪ್ರಕರಣದ ಮೇರೆಗೆ ಎಲ್ಲ ಸದಸ್ಯರ ಮತ್ತು ಸಾಲಿಗರ ಸಮ್ಮತಿ ಪಡೆಯುವ ತನಕ ಅಥವಾ ಪಡೆಯಲಾಗಿದೆಯೆಂದು ಭಾವಿಸುವ ತನಕ ; ಅಥವಾ 
( ಬಿ) ( 4) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ಆಯ್ಕೆಯ ಅವಕಾಶವನ್ನು ಅದರಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಚಲಾಯಿಸಿರುವ ಸದಸ್ಯರ ಮತ್ತು 
ಸಾಲಿಗರ ಎಲ್ಲ ಕ್ಷೇಮುಗಳನ್ನು ಸಂಪೂರ್ಣವಾಗಿ ಪೂರೈಸುವ ತನಕ – ಜಾರಿಯಾಗತಕ್ಕುದಲ್ಲ . 
ಮೇಲಿನ ಕಾನೂನು ಅವಕಾಶಗಳನ್ನಯ ವಿಭಜನೆ ನಂತರ ಆಡಳಿತ ನಡೆಸುವ ಮತ್ತು ಕಾಲ ಕಾಲಕ್ಕೆ ಅನ್ವಯವಾಗುವಂತಹ ಆಡಳಿತಾಧಿಕಾರಿ, 
ವಿಶೇಷಾಧಿಕಾರಿ, ಪದಾಧಿಕಾರಿಗಳು ಮತ್ತು ಆಡಳಿತ ಮಂಡಲಿಯು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಕಡ್ಡಾಯವಾಗಿ ಕ್ರಮವಿಡತಕ್ಕದ್ದು. 
ವಿಭಜನೆಯ ನಿಕಟಪೂರ್ವದಲ್ಲಿದ್ದಂತಹ ಸಂಘದ ಸಿಬ್ಬಂದಿಗಳು / ನೌಕರರು ವಿಭಜನೆಯಾದ ಪ್ರತ್ಯೇಕ ಸಹಕಾರ ಸಂಘಗಳಲ್ಲಿ ಸೇವೆಯನ್ನು ಮುಂದುವರೆಸುವ 
ಬಗ್ಗೆ ಆಯ್ಕೆ ಮಾಡಿಕೊಳ್ಳಲು ಒಂದು ತಿಂಗಳ ಮುಕ್ತ ಕಾಲಾವಕಾಶದ ನೋಟೀಸ್ ನೀಡತಕ್ಕದ್ದು. ಈ ಬಗ್ಗೆ ಕಾಲಕಾಲಕ್ಕೆ ಅನುಗುಣವಾಗುವ 
ಆಡಳಿತಾಧಿಕಾರಿ, ವಿಶೇಷಾಧಿಕಾರಿ, ಆಡಳಿತ ಮಂಡಲಿ ನಿರ್ದೇಶಕರು ಒಳಗೊಂಡಂತೆ ಪದಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಕಡ್ಡಾಯವಾಗಿ 
ಕ್ರಮವಿಡತಕ್ಕದ್ದು. 
ವಿಭಜನೆಯಾದ ನಂತರ ವಿಭಜನೆಗೂ ಪೂರ್ವ ಇದ್ದ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಹಕಾರ 
ಸಂಘದ ಪರವಾಗಿ ಅಥವಾ ವಿರುದ್ಧವಾಗಿ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಗಳು , ವಿಭಜಿತ ಹೊಂದಿದ ಸಂಘದ ಉಪವಿಧಿಗಳು, 
ಚಾಲ್ತಿಯಲ್ಲಿರುವ ಯಾವುದೇ ಕಾನೂನು ಅವಕಾಶಗಳನ್ವಯ, ಯಾವುದೇ ನ್ಯಾಯಾಲಯಗಳಲ್ಲಿ, ಯಾವುದೇ ಪ್ರಾಧಿಕಾರಗಳಲ್ಲಿ, ಯಾವುದೇ 
ಇಲಾಖೆಗಳಲ್ಲಿ ವಿಚಾರಣೆಗಳು ಅಥವಾ ಇನ್ನಿತರೆ ಯಾವುದೇ ವಿಧದ ಸರ್ಕಾರಿ ಅಥವಾ ಸರ್ಕಾರೇತರ ಅಥವಾ ಖಾಸಗಿಯಾಗಿ ದಾವೆಗಳು, 
ವಿಚಾರಣೆಗಳು ಉದ್ಭವವಾದಲ್ಲಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘದ ಆಡಳಿತ ಮಂಡಲಿ 
ಪದಾಧಿಕಾರಿಗಳು , ಕಾರ್ಯದರ್ಶಿಗಳು , ಸದಸ್ಯರು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ರ ಅವಕಾಶದಲ್ಲಿ ತಿಳಿಸಿರುವವರ 
ವಿರುದ್ಧ ದಾಖಲಾಗುವಂತಹ ಪ್ರಕರಣಗಳಿಗೆ ವಿಭಜನೆಯಿಂದಾಗಿ ಚಾಲನೆಗೆ ಬರುವ ಸಂಘಗಳು ಅಳವಡಿಸಿಕೊಳ್ಳಲಾಗಿರುವ ಉದ್ದೇಶಗಳಿಗೆ 
ಅನುಗುಣವಾಗಿ ವಿಭಜನೆಗೆ ಪೂರ್ವ ಚಾಲ್ತಿಯಲ್ಲಿದ್ದ ಉದ್ದೇಶಗಳಿಗೆ ಹೊಂದಾಣಿಕೆಯಾಗುವಂತೆ ಹೊಸ ಸಂಘಗಳು ಕರ್ತವ್ಯ , ಜವಾಬ್ದಾರಿ ಮತ್ತು ಎಲ್ಲಾ 
ವಿಧದ ಹಕ್ಕು ಬಾಧ್ಯತೆಗಳಿಗೆ ಒಳಪಟ್ಟಿರುತ್ತವೆ . 
ವಿಭಜನೆಗೆ ಪೂರ್ವ ಇದ್ದ ಸಂಘ, ನಂತರದಲ್ಲಿ ವಿಭಜನೆಯಿಂದಾಗಿ ಅಸ್ತಿತ್ವಕ್ಕೆ ಬರುವ ಸಂಘಗಳ ಯಾವುದೇ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು 1960ರ ನಿಯಮಗಳು, ಉಪವಿಧಿಗಳು ಮತ್ತು ಚಾಲ್ತಿಯಲ್ಲಿರುವ ಯಾವುದೇ ಕಾನೂನು ಅವಕಾಶಗಳನ್ವಯ 

ಬಾಧಿತರು ದಾವೆಗಳನ್ನು ದಾಖಲು ಮಾಡಿ ಪರಿಹಾರ ಕಂಡುಕೊಳ್ಳಲು ಮುಕ್ತರಾಗಿರುತ್ತಾರೆ. 
5. ವಿಭಜನೆಗೆ ಪೂರ್ವ ಇದ್ದ ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘದ ಯಾವುದೇ ವ್ಯವಹಾರಗಳಿಗೆ 

ಸಂಬಂಧಿಸಿದಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1950 ಮತ್ತು 1960ರ ನಿಯಮಗಳು, ಸಂಘದ ಉಪವಿಧಿಗಳ ಅವಕಾಶದನ್ವಯ 
ಇಲಾಖೆಯು ಶಾಸನಾತ್ಮಕ ವಿಚಾರಣೆ ನಡೆಸಲು, ಶಾಸನಾತ್ಮಕ ಆದೇಶ ಹೊರಡಿಸಲು ಮತ್ತು ಆಡಳಿತಾತ್ಮಕ ಆದೇಶ ಹೊರಡಿಸಲು ಅಧಿಕಾರ 

ಹೊಂದಿರುತ್ತದೆ . 
6. ವಿಭಜನೆಗೆ ಪೂರ್ವ ಇದ್ದ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘದ ಸದಸ್ಯರ ಪೈಕಿ ಯಾವುದೇ 

ಸದಸ್ಯರು ನಿಧನರಾಗಿದ್ದಲ್ಲಿ ಅವರ ವಾರಸುದಾರರು ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಅವಕಾಶಗಳಿಗೆ ಒಳಪಟ್ಟು ಮುಖ್ಯವಾಗಿ ಸಂಘದ 
ಉಪವಿಧಿಗಳ ಅವಕಾಶಗಳಿಗೆ ಒಳಪಟ್ಟು ಸದಸ್ಯರಾಗಲು ಅರ್ಹರಾಗಿರುತ್ತಾರೆ. ಅದೇ ರೀತಿ ಸಂಘದ ಉಪವಿಧಿಗಳ ಅವಕಾಶಗಳಿಗೆ ಒಳಪಡದೇ ಇದ್ದಲ್ಲಿ 

ಸಂದರ್ಭಾನುಸಾರ ಸಹ ಸದಸ್ಯತ್ವ ಅಥವಾ ನಾಮಮಾತ್ರ ಸದಸ್ಯತ್ವ ಹೊಂದಲು ಅವಕಾಶ ಹೊಂದಿರುತ್ತಾರೆ. 
7. ಈ ವಿಭಜನೆಯ ನಂತರ ಹೊಸದಾಗಿ ರಚಿತವಾಗುವ ಸಂಘಗಳ ಆಡಳಿತ ಮಂಡಲಿಗಳು ವಿಭಜನೆಗೊಳಪಟ್ಟ ಸಂಘದ ಲೆಕ್ಕಪರಿಶೋಧನೆ 

ಪೂರ್ಣಗೊಂಡಿರುವ ಅವಧಿಯ ನಂತರದಿಂದ ಈ ಆದೇಶದ ದಿನಾಂಕದವರೆಗೆ ಸಂಪೂರ್ಣ ವ್ಯವಹಾರಗಳಿಗೆ ಲೆಕ್ಕಪರಿಶೋಧನೆಯನ್ನು ಮಾಡಿಸಿ ಅದನ್ನು 
ಹೊಸದಾಗಿ ರಚಿತವಾದ ಸಂಘಗಳ ಆಡಳಿತ ಮಂಡಳಿಗಳು ಜಂಟಿ ವಿಶೇಷ ವಾರ್ಷಿಕ ಮಹಾಸಭೆಯನ್ನು ನಡೆಸಿ ಲೆಕ್ಕತಃಖ್ಯೆಯನ್ನು ಮಂಡಿಸಿ ಜಂಟಿ 
ವಿಶೇಷ ವಾರ್ಷಿಕ ಮಹಾಸಭೆಯಲ್ಲಿ ಅನುಮೋದನೆ ಪಡೆಯತಕ್ಕದ್ದು ಹಾಗೂ ಲೆಕ್ಕತಃಸ್ತೆಯಲ್ಲಿ ಅವ್ಯವಹಾರಗಳಾಗಿರುವುದು ವ್ಯಕ್ತವಾದಲ್ಲಿ ಈ ಬಗ್ಗೆ 
ವಿಭಜನೆಯಿಂದ ಹೊಸದಾಗಿ ರಚಿಸಲ್ಪಟ್ಟಿರುವ ಸಂಘಗಳ ಉದ್ದೇಶಗಳಿಗೆ ಅನುಗುಣವಾಗಿ ಆಯಾ ಸಂಘದ ಆಡಳಿತ ಮಂಡಲಿಯು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1950 ಮತ್ತು ನಿಯಮ 1960ರಡಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ರೀತ್ಯಾ ಕ್ರಮವಿಡುವ ಜವಾಬ್ದಾರಿ ಹೊಂದಿರುತ್ತಾರೆ. 

ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ವಿಭಜನೆಗೆ ಪೂರ್ವ ಅಸ್ತಿತ್ವದಲ್ಲಿದ್ದ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ ., 
ಬೆಂಗಳೂರು ಸಂಘದ ಆಡಳಿತ ಮಂಡಲಿ, ಕಾರ್ಯದರ್ಶಿ ಮತ್ತು ಸಂಬಂಧಪಟ್ಟವರುಗಳು ಹಾಗೂ ವಿಭಜನೆ ನಂತರ ಅಸ್ತಿತ್ವಕ್ಕೆ ಬರುವ ಸಂಘಗಳ ಆಡಳಿತ 
ಮಂಡಲಿ, ಕಾರ್ಯದರ್ಶಿ ಮತ್ತು ಸಂಬಂಧಪಟ್ಟವರುಗಳು ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮ, ವಿಭಜನೆಗೊಳಪಟ್ಟ ಸಂಘದ ಉಪನಿಯಮ , 
ಹೊಸದಾಗಿ ರಚಿತವಾದ ಸಂಘಗಳ ಉಪವಿಧಿಗಳು ಹಾಗೂ ಸರ್ಕಾರ ಮತ್ತು ಸಹಕಾರ ಸಂಘಗಳ ನಿಬಂಧಕರು ಕಾಲಕಾಲಕ್ಕೆ ಹೊರಡಿಸಿರುವ ಸುತ್ತೋಲೆಗಳ 
ಅವಕಾಶಗಳನ್ವಯ ಕಾನೂನು ಕ್ರಮಕ್ಕೆ ಒಳಪಟ್ಟಿದ್ದು , ಈ ಅಂಶಗಳ ಹಿನ್ನೆಲೆಯಲ್ಲಿ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ಬೆಂಗಳೂರು ಈ ಸಹಕಾರ ಸಂಘವನ್ನು ವಿಭಜಿಸುವ ಸಲುವಾಗಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 7, 8, 14, 15 ಮತ್ತು 28 - ಎ ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : 
ಸಿಓ /139 / ಸಿಎಲ್ಎಂ/2010 ದಿನಾಂಕ:17 - 02 - 2011 ರಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬಿ.ಸಿ. ಸತೀಶ್, ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು , ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಮತ್ತು ಪ್ರಸ್ತಾವನೆಯಲ್ಲಿ ವಿಧಿಸಿರುವ ಎಲ್ಲಾ 
ಷರತ್ತುಗಳನ್ನು ಸಂಬಂಧಪಟ್ಟವರು ಪಾಲನೆ ಮಾಡುವ ಷರತ್ತುಗಳಿಗೆ ಒಳಪಟ್ಟು ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು 
ಸಂಘದ ವಾರ್ಷಿಕ ಮಹಾಸಭೆ ದಿನಾಂಕ 14 - 09 - 2014 ರ ವಿಷಯ 13 ರಲ್ಲಿ ಕೈಗೊಂಡಿರುವ ಸರ್ವಾನುಮತದ ತೀರ್ಮಾನವನ್ನು ಪುರಸ್ಕರಿಸಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೧೪೧೭ 


ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 
14 (1)( ಎ) ( ಬಿ) ರ ಅವಕಾಶಗಳನ್ವಯ ವಿಭಜನೆ ಮಾಡಿ ಈ ಕೆಳಕಂಡ 
1. “ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು” 

ಮತ್ತು 
2. “ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು” 
ಗಳಾಗಿ ಪ್ರತ್ಯೇಕ ಎರಡು ಸಹಕಾರ ಸಂಘಗಳಾಗಿ ವಿಭಜಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ (7) ರನ್ವಯ ನೋಂದಣಿ ಮಾಡಿ 
ಆದೇಶಿಸಿರುತ್ತೇನೆ. 

ಮೇಲಿನ ವಿಭಜನೆಯಿಂದಾಗಿ ಅಸ್ತಿತ್ವಕ್ಕೆ ಬಂದಿರುವ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು 
ಇದರ ಉಪವಿಧಿಗಳನ್ನು (ಉಪವಿಧಿಗಳ ಸಂಖ್ಯೆ : 1 ರಿಂದ 116 ರವರೆಗೆ ಹಾಗೂ ಪುಟ ಸಂಖ್ಯೆ : 1 ರಿಂದ 95 ರವರೆಗೆ) ಅದೇ ರೀತಿ ದಿ ಏರ್‌ಕ್ರಾಫ್ 
ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಇದರ ಉಪವಿಧಿಗಳನ್ನು (ಉಪವಿಧಿಗಳ ಸಂಖ್ಯೆ : 1 ರಿಂದ 136 ರವರೆಗೆ ಹಾಗೂ ಪುಟ 
ಸಂಖ್ಯೆ : 1 ರಿಂದ 107 ರವರೆಗೆ) ಅನುಮೋದಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 8 ರನ್ವಯ ನೋಂದಣಿ ಮಾಡಿ ಪ್ರಮಾಣ ಪತ್ರವನ್ನು 
ನೀಡಿರುತ್ತೇನೆ. 
ಈ ಮೇಲಿನಂತೆ ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಹಕಾರ ಸಂಘವು ವಿಭಜನೆಯಾಗಿರುವ ಕಾರಣದಿಂದಾಗಿ 
ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು, ಈ ಸಹಕಾರ ಸಂಘವು 
ಮೈಸೂರು ಸಹಕಾರ ಸಂಘಗಳ ಕಾಯ್ದೆ 1948ರಡಿ ನೋಂದಣಿ ಸಂಖ್ಯೆ:210/ ಡಿಆರ್‌ ದಿನಾಂಕ:04 - 02 -1954ರಲ್ಲಿ ನೋಂದಣಿಯಾಗಿ, ಪತ್ತಿನ ಕಾರ್ಯನಿರ್ವಹಣೆಯ 
ಸಂಘದ ಉದ್ದೇಶಗಳನ್ನು ಹೊಂದಿ ಕಾರ್ಯನಿರ್ವಹಿಸುತ್ತಿರುತ್ತದೆ ಮತ್ತು ತದನಂತರದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಉಪ ವಿಭಾಗ, 
ಬೆಂಗಳೂರು, ಇವರು ನೀಡಿರುವ ಪ್ರಮಾಣ ಪತ್ರ ಸಂಖ್ಯೆ: ಡಿ/ಆರ್. ಜೆ.ಎನ್./7675 /64, ದಿನಾಂಕ:17/18 - 12 -1964ರಂತೆ ಸಂಘವು ಗೃಹ ನಿರ್ಮಾಣ ಉದ್ದೇಶಗಳನ್ನು 
ನಿರ್ವಹಿಸಲು ಅನುಮತಿ ಪಡೆದು ಕಾರ್ಯನಿರ್ವಹಿಸುತ್ತಿರುವ ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು, ಈ ಸಹಕಾರ ಸಂಘದ 
ನೋಂದಣಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ , 1959 ಕಲಂ 15 (3) ರ ಅವಕಾಶದನ್ವಯ ರದ್ದುಪಡಿಸಿರುತ್ತೇನೆ. 

ದಿ ಏರ್‌ಕ್ರಾಫ್ ಎಂಪ್ಲಾಯೀಸ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಹಕಾರ ಸಂಘವು ವಿಭಜನೆಯಾಗಿ ನೋಂದಣಿ ರದ್ದಾಗಿರುವ 
ಹಿನ್ನೆಲೆಯಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಸಂಘಗಳಲ್ಲಿ ಆಡಳಿತ ಮಂಡಲಿ ಇರದೇ ಇರುವ ಕಾರಣ ಮತ್ತು ಹೊಸದಾಗಿ ಚುನಾವಣೆ ನಡೆಸಿ ಆಡಳಿತ 
ಮಂಡಲಿ ರಚನೆ ಮಾಡಬೇಕಾಗಿರುವ ಕಾರಣ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 28 - ಎ (5) ರ ಅವಕಾಶದನ್ವಯ ಆಡಳಿತಾಧಿಕಾರಿ ನೇಮಕಾತಿ 
ಮಾಡಬೇಕಾಗಿರುವುದರಿಂದ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕೋ -ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು ಸಂಘದ ವಿಭಜನೆಯಿಂದ ಹೊಸದಾಗಿ ಅಸ್ತಿತ್ವಕ್ಕೆ 
ಬಂದಿರುವ 

1. “ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು” 
ಸಂಘಕ್ಕೆ ಶ್ರೀ ಎನ್. ಲಕ್ಷಣ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಕೇಂದ್ರ ವಲಯ , ಮಲ್ಲೇಶ್ವರಂ, ಬೆಂಗಳೂರು 
ರವರನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ 03 ತಿಂಗಳ ಅವಧಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಲಾಗಿದೆ. 

ಮತ್ತು 
2. “ ದಿ ಏರ್‌ಕ್ರಾಫ್ಟ್ ಎಂಪ್ಲಾಯೀಸ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ಬೆಂಗಳೂರು” 
ಸಂಘಕ್ಕೆ ಶ್ರೀ ಬಿ .ಹೆಚ್, ಬಾಬುರೆಡ್ಡಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಉತ್ತರ ವಲಯ, ಮಲ್ಲೇಶ್ವರಂ , 
ಬೆಂಗಳೂರು ರವರನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ 03 ತಿಂಗಳ ಅವಧಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಲಾಗಿದೆ. 

ಆಡಳಿತಾಧಿಕಾರಿ ಸಹಕಾರ ಸಂಘಗಳ ಕಾಯ್ದೆ ಕಲಂ 28 - ಎ ರಡಿಯಲ್ಲಿ ತಿಳಿಸಿರುವ ಎಲ್ಲಾ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಹೊಂದಿದ್ದು, ಈ 
ಕಛೇರಿಯ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟು ಕಾರ್ಯ ನಿರ್ವಹಿಸಲು ಆದೇಶಿಸಿದೆ. 
ಆಡಳಿತಾಧಿಕಾರಿ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 14(5)( 6) ಮತ್ತು ( 7) ರ ಅವಕಾಶಗಳಿಗೆ ಒಳಪಟ್ಟು ಕಾನೂನು ಪರಿಮಿತಿಯಲ್ಲಿ ಹಾಗೂ 
ಕಾಲಮಿತಿಯೊಳಗೆ ಚುನಾವಣೆ ನಡೆಸಿ ಹೊಸದಾಗಿ ಆಯ್ಕೆಯಾದ ಆಡಳಿತ ಮಂಡಲಿಗೆ ಪ್ರಭಾರ ವಹಿಸಿಕೊಡತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 05 - 01-2015 ರಂದು ಹೊರಡಿಸಿರುತ್ತೇನೆ. 
P. R . 60 

ಬಿ. ಸಿ . ಸತೀಶ್ 
SC- 05 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ , ಬೆಂಗಳೂರು. 


Hbb 


HIGH COURT OF KARNATAKA, BENGALURU 

NOTIFICATION 
No. GOB(1) 28/ 2014 , DATED : 18TH DECEMBER, 2014 , 


READ : 


1 . 


Government of Karnataka Notification No . DPAR 06 PLX 2012 dated 06 . 11.2013 issued in regard to Karnataka Public 
Employment (Reservation in appointment for Hyderabad - Karnataka Region ) order, 2013 providing reservation in all 
cadres up to Group - A (Junior Scale ), as a consequence of inclusion of Art . 371 J to the Constitution of India. 
The Karnataka Public Employment (Reservation in appointment for Hyderabad-Karnataka Region ) (Organization of Local 
Cadres , Allotment and Transfer of persons ) Rules , 2013, published by Government of Karnataka vide Notification No . 
DPAR 43 HKC 2013 dated 29 . 1 . 2014. 


oroes 


BOT & 37 Dog , Toomad , aga les 09 , 90093 


ಭಾಗ ೩ 


7 . 


Option 


3 . The Karnataka Public Employment (Reservation in appointment for Hyderabad-Karnataka Region ) ( Issue of Eligibility 

Certificates) Rules, 2013 published by Government of Karnataka vide Notification No. DPAR 43 HKC 2013 dated 
29 . 1 . 2014 . 
Resolution of the Hon ble High Court to provide reservations for " Local Persons" in the sanctioned strength of posts in the 
cadre of Civil Judges in the Karnataka State Judiciary , which is being the entry level post (Group -" A "), at the time of 
recruitment. 
Notification No .GOB (1) 28 /2014 dated 10th July , 2014 identifying number of posts reserved for local persons in the 
Karnataka State Judiciary . 
General Circular No.GOB (1) 28 /2014 dated 10th July , 2014 , inviting options from the officers who satisfy the criteria of 
"Local Persons ". 

Options received from the officers (along with eligibility certificates wherever required ). 
8 . Office noting dated 10 . 12. 2014 and orders passed thereon . 

After considering the irrevocable options tendered by the Officers of the Karnataka State Judiciary to join Local Cadre and on 
considering their home town entered in the service records as on 01.01 .2013. or on the basis of eligibility certificates produced by the 
officers as required under the Karnataka Public Employment (Reservation in appointment for Hyderabad -Karnataka Region ) order. 
2013 . and the rules made there under. the options of the officers enumerated hereunder at Table - A below are accepted and the said 
officers are allotted to the Local Cadre with immediate effect: 

TABLE- A 

(GROUP-A ) 
CADRE :- CIVIL JUDGES 

Home Town of officer 
Name of the Officer / present place of working 

Post Held 

declared / Certified as Local 
(Smt/Sri) 

person of district as per 

Eligibility Certificate 
K .M . Rajendra Kumar. 

Civil Judge 

Yadgir 
Metropolitan Magistrate (Traffic Court -II ). Bengaluru City . 
Saraswathi Devi , 

Civil Judge 

Raichur 
Prl. Civil Judge and JMFC . Jamkhandi . 
Anand P .Hogade 

Civil Judge 

Kalaburagi 
Prl. Civil Judge and JMFC . Ramanagara . 
Zareena, 

Civil Judge 

Gangavathi, Koppal District. 
Prl. Civil Judge and JMFC . Ballari. 
Mohammed Moinuddin , 

Civil Judge 

Koppal 
Prl. Civil Judge and JMFC , Hungund . 
Santosh Siddappa Palledh, 

Civil Judge 

Koppal 
JMFC II Court, Davanagere . 
Prabhakara Rao 

Civil Judge 

Lingasuguru , 
Deputy Registrar, Chief Metropolitan Magistrate 

Raichur District 
Court, Bengaluru City . 
Jeevanrao Vasantrao Kulkarni, 

Civil Judge 

Kustagt, Koppal District 
Prl. Civil Judge and JMFC ,Malavalli . 
Nagaraj S . Ankasadoddi, 

Civil Judge 

Lingasuguru , 
Prl . Civil Judge and JMFC , Bailhongal. 

Raichur District 
10 Hema Pastapur , 

Civil Judge 

Kalaburagi 
Prl. Civil Judge and JMFC , Athani. 
Umesh S . Atnure . 

Civil Judge 

Aland . Kalaburagi District 
Prl. Civil Judge and JMFC , Khanapur. 
Yamanappa 

Civil Judge 

Koppal 
Karehanumanthappa , Civil Judge and JMFC , 
Hadagali 
Mamatha . D . 

Civil Judge 

Ballari 
Civil Judge and JMFC , Shiggaon . 


11 


12 


ಭಾಗ ೩ 


FIDTE37 JOZJE, TO Sobot , JJDUJF 09 , 2009 


0806 


14 


Parashuram F .Doddamani, 
Prl. Civil Judge and JMFC . Sirsi 


Civil Judge 


Koppal 


15 


16 


17 


19 


20 


21 


Kirankumar D .Wadigerl, 

Shahapur. 

Civil Judge 
Civil Judge and JMFC , Yelburga . 

Yadgir District 
Yamnoorappa Kanakappa Benal, 

Kustagi, 

Civil Judge 
Civil Judge and JMFC . Shahapur. 

Koppal District 
Bhola Pandit, 

Civil Judge 

Humnabad , Bidar District 
Prl. Civil Judge and JMFC , Gangavathi. 
18 Aravind Saibanna Hagargi, 
Civil Judge and JMFC , 

Civil Judge 

Kalaburagi 
Basavakalyan 
Siddaram , 

Civil Judge 

Kalaburagi 
Civil Judge and JMFC , Bhalki. 
Tayyaba Sultana , 

Civil Judge 

Raichur 
Civil Judge and JMFC , KudligL 
B . T . Annapoorneshwari , 

Civil Judge 

Ballari 
Prl. Civil Judge and JMFC II Court , Madikeri. 
B . Chennappa , 

Sindahnur , 

Civil Judge 
Addl. Civil Judge and JMFC , Mudhol. 

Raichur District. 
Rajashekhar, 

Civil Judge 

Jewargi, Kalaburagi District 
II Addl. Civil Judge and JMFC , Athani 
Shivaraj. 

Nandagaon , 

Civil Judge 
Addl. Civil Judge and JMFC , Hungund . 

Bidar District. 
Mariyappa , 

Turuvihal, 

Civil Judge 
Addl, Civil Judge and JMFC . Bangarpet. 

Raichur District 
a) It is hereby informed that such of those officers opting the Local Cadre as stated above will move from the parent cadre to 
the respective local Cadre along with their seniority and roster point. 

b ) A separate seniority list will be maintained for local cadre posts to which the officers are allotted . The allottees are 
governed by provisions of the Karnataka Public Employment (Reservation in appointment for Hyderabad -Karnataka Region ) Order, 
2013 and Rules/Notifications/Official Memorandums/ or any orders issued there under from time to time. 

c) The options exercised being irrevocable , such officers whose options are accepted as shown above will not be 
permitted to come back to residual parent cadre . 

BY ORDER OF THE HON BLE CHIEF JUSTICE , 
P . R . 58 

B . A . PATIL 

REGISTRAR GENERAL. 
DIRECTORATE OF ECONOMICS AND STATISTICS , BANGALORE -1 

Consumer Price Index Numbers for Industrial Workers 

No . DES 24 PWX 2014 , dated 02 -01 - 2015 
State : Karnataka Base : 1987 -88 = 100 

Month : November 
Date :02 -01- 2015 


Group /Sub -Group 


Bellary 


Bhadravathi 


Davangere 


Dandeli 


Gulbarga 


Harihar 


Hassan 


Mandya 


Mangalore 


Raichur 


Tumkur 


2 


3 


4 


5 


8 


9 


| 


11 


| 


12 


FOOD : 
(a) Cereals & Cereals Products 
(b) Pulses & Pulse Products 


1023 


995 


1045 


806 


1112 


1000 


989956 
725 786 


1124 
827 


826 928 
919743 


765 


789 


832 


850 


773767 


0890 


ಭಾಗ ೩ 


(c ) Oil & Fats 


499 


440 


409 


438 


(d ) Meat Fish & Eggs 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 
469 413 
413 462 413 
429 

429 
449 421 
907 1114 11491023 1151 1061 

761 784 758 
647 

1018946 623 


960 


1079 


728 


1213 


| 1103 


(e ) Milk & Milk Products 


757 


708 


797 


684 


776 


763 


(f) Condiments & Spices 


887 


724 


761 


818 


(g) Vegetables & Fruits 


774 


916 


1073 


1038 


740 


875979 


1098 


| 826 


612 


1348 


(h ) Other Food 


615 


736 


663 


758 


770 


801 


671 


663 


FOOD GROUP INDEX 


802 


871 


973 


872 


795 


821 


864 


937 


760 


882 


881 


Pan , Supari , Tobacco & 
Intoxicants 


841 


1102 


947 


952 


766 


1014 


863 


607 


| 769 


915 


Fuel & Light 


677 | 


628 


709 


739 


| 731 


707760606 


966 


526 


IV . 


Housing 


| 100 


100 


100 


100 


100 
404 


100 
464 


V . 


Clothing , Bedding & Footwear 


575 


513 


497 


749 


236 


VI. 


Miscellaneous : 


(a ) Medical Care 


813 


966 


703 


520 | 406 


399 


688 


694 


465 


533 


374 


(b ) Education , Recreation & 
Amusement 


900 


1248 


| 544 


10041148 


641 


1162 


1585 


1048 


(c) Transport & Communication 


844 


| 773 


788 


868 


1115 


920 


777 


778 


(d ) Personal Car & effects 


444 


590 


630 


751 


553 


547 


543 


492 


( e) Other 


662 


713 


865 


508 


1511544 


750 


423 


706 


473 


Miscellaneous Group 


681 


698779 


658 


| 766 


597 


682 
638 


GENERAL INDEX 


660 


705 

645686 

| 718 775 
8.26 8.56 2.25 

7.92 


710775721 


| 763 


596 


To convert to Base 1960 Multiply 
by Linking Factor. 


. 


7 .39 


8 . 27 


8 . 26 


8 .56 


9 . 25 


9 .31 


0.31 


. 


. 


ಜಂಟಿ ನಿರ್ದೇಶಕರು , 
ಆರ್ಥಿಕ ಮತ್ತು ಸಾಂಖ್ಯಿ ನಿರ್ದೇಶನಾಲಯ , 

- ಕರ್ನಾಟಕ ಸರ್ಕಾರ, ಬೆಂಗಳೂರು. 
Government of India 
Ministry of Labour 

Labour Bureau 
NO . 112 /1 (KTK ) /2014 CPI Dated : 31 - 12- 2014 

Consumer Price Index Numbers for Industrial Workers (Base : 2001= 100) 
Month : November, 2014 


Group /Sub -Group /Centre 


BELGAUM 


BANGALORE 


HUBLI 
DHARWAD 


MERCARA 


MYSORE 


FOOD : 


(a ) Cereals & Cereals Products 


273 


300 


277 


265 


293 


(b ) Pulses & Pulses Products 


274 


272 


281 


275 


257 


(c ) Oils & Fats 


237 


263 


204 


282 


214 


(d ) Meat, Fish & Eggs 


366 


335 


361 


319 


327 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


0890 


313 


277 


252 


266 


291 


249 


301 


297 


279 


284 


(e ) Milk & Milk Products 
(f) Condiments & Spices 
(g ) Vegetables & Fruits 
(h ) Other Food 
FOOD GROUP 


396 


348 


345 


333 


359 


269 


299 


277 


282 


276 


291 


302 


283 


285 


294 


Pan , Supari, Tobacco & Intoxicants 


267 


273 


294 


237 


312 


Fuel & Light 


212 


186 


210 


351 


213 


Housing index 


242 


226 


354 


102 


276 


Clothing, Bedding & Footwear 


170 


161 


172 


191 


157 


Miscellaneous 


(a ) Medical care 


199 


244 


216 


190 


232 
332 


(b ) Education , Recreation and Amusement 


163 


182 


183 


135 


(c ) Transport and Communication 


320 


341 


328 


273 


209 


283 


251 


303 
246 
214 


| (d ) Personal Care & Effects 

(e) Others 


236 


227 


232 


237 


288 


- 


Miscellaneous Group 


221 


265 


244 


269 


216 


GENERAL INDEX 


257 


263 


273 


261 


261 


DR . DEVENDRA SINGH 
ASSISTANT DIRECTOR 


P . R . 61 

ಜಂಟಿ ನಿರ್ದೇಶಕರು, 
SC 05 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , 

ಕರ್ನಾಟಕ ಸರ್ಕಾರ, ಬೆಂಗಳೂರು. 
Commercial Taxes Department 
PROCEEDINGS OF THE COMMISSIONER OF COMMERCIAL TAXES , (KARNATAKA), BENGALURU 

CLARIFICATION UNDER SECTION 59 ( 4 ) OF 

THE KARNATAKA VALUE ADDED TAX ACT, 2003. 
SUB : KVAT Act, 2003 - Clarification under Section 59 (4 ) regarding the rate of tax applicable on Hiring of 

Centering Materials such as Shuttering Sheets , Base Plate , Adjustable Telescopic Props (Jacks ), 

Adjustable Telescopic Span , H -Frame -reg. 
REF : Application dated : 08 - 09 - 2014 of M /s. ASA Sheet Centers Bengaluru . (TIN . 29421104805 ) 


In the application cited above of M /s . ASA Sheet Centers, # 4317 , 6th Cross, Thigalarapalya Main Road , Peenya 2nd Stage , 
Bengaluru -560058 has sought clarification regarding the rate of tax applicable on Hiring of Centering Materials such as Shuttering 
Sheets, Base Plate , Adjustable Telescopic Props (Jacks ), Adjustable Telescopic Span , H - Frame . 

2. Section 59 (4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act , if he considers it necessary or expedient so to do , for the purpose ofmaintaining uniformity in the 
work of assessments and collection of revenue. It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 
3 . Hence, the following clarification is issued . 

CLARIFICATION NO . CLR .CR . 89/2014 - 15 , DATED : 23- 12 - 2014 
It is clarified Hiring of Centering Materials such as Shuttering Sheets, Base Plate, Adjustable Telescopic Props (Jacks ), 
Adjustable Telescopic Span , H - Frame are liable to tax at 14 .5 % from 01 .08 .2012 as unscheduled goods under section 4 (1) (b )(iii) of the 
Karnataka Value Added Tax Act , 2003. 
P .R . 62 

Ritvik Pandey 
SC 25 

Commissioner of Commercial Taxes , 

(Karnataka), Bengaluru . 


0899 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೩ 


Commercial Taxes Department 
PROCEEDINGS OF THE COMMISSIONER OF COMMERCIAL TAXES , (KARNATAKA ), BENGALURU 

CLARIFICATION UNDER SECTION 59 (4) OF THE 
KARNATAKA VALUE ADDED TAX ACT , 2003. 


Present: 


SUB : 


RITVIK PANDEY , I. A .S ., 
Commissioner of Commercial Taxes (Karnataka ) 
KVAT Act, 2003 - Clarification under Section 59 {4} regarding the rate of tax applicable on " Packing 
cases , boxes , crates, drums and similar packing cases of plywood "-reg . 
Application dated: 14 -07 - 2014 of M /s. Cocoonz Packaging Solutions LLP , Bengaluru . 
( TIN . 29170592831). 


REF : 


In the application cited above of M /s . Cocoonz Packaging Solutions LLP , # 4 , Survey No.107, Parveen Transport Compound , 
Opp to ITPL West gate, Pattandur Agrahara Road , Whitefield , Bengaluru -560066 has sought clarification regarding the rate of tax 
applicable on " Packing cases, boxes, crates , drums and similar packing cases of plywood". 

2. Section 59 {4} of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act , if he considers it necessary or expedient so to do , for the purpose ofmaintaining uniformity in the 
work of assessments and collection of revenue . It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue . 


3 . As requested , applicant was heard on 06 .11. 2014 and he was asked to give in writing whether his products do not come 
under the category of " Pallets , Box Pallets and other load boards ofwood ; Pallet Collars of wood ". 


4 . The applicant vide letter dated 10 . 11.2014 has stated that he intends to manufacture and supply plywood packing cases 
and boxes and furnished few designs of such plywood boxes. He further stated that packaging box is made out of plywood / wood with 
or without foam inside, in some cases he may also use pine wood and other wood . Thickness of the plywood also varies depending 
upon the requirements of the customers . 

5 . The matter is examined . As per SI.. No. 187 in the Table to the Notification No . FD 197 CSL 2005 (6 ) dated 30 .4 . 2005 read 
with Notification No. FD 316 CSL 2005 (II) dated 05.8. 2005 " packing cases, crates , drums and other similar packings of wood, cable 
drums of wood " as enumerated in "CET Heading and sub -heading No. 4415 . 10 .00 " is liable to tax at lower rate of 5 .5 % as industrial 
inputs and packing materials . 

6 . In contrast to packing cases, a Pallet is a small, low , portable platform on which goods are placed for storage ormoving as 
in a warehouse or vehicle " Pallets , box pallets and other load boards ; pallet collars , fall under the " CET Heading and sub -heading 
No. 4415 .20 .00 " and are not covered by the above notifications issued under the KVAT Act. Therefore , these commodities are liable to 
tax at standard rate of 14 .5 % . 

7 . The question that arises for consideration is whether " Packing cases and boxes of wood" includes " Packing cases and 
boxes made of plywood " also , as the word " Plywood " is conspicuous by its absence in the description of commodities under CET 
Heading and sub -heading No .4415. 10.00 . 

(a ) As per explanation -1 to the Notification No . FD 197 CSL 2005 (6 ) dated 30 .4. 2005 , the rules for the interpretation of the 
Central Excise Tariff Act, 1985 along with explanatory notes as updated from time to time published by the Customs Co -operation 
Council, Brussels mutatis -mutandis apply for the interpretation of entries in this notification issued under the KVAT Act . 

(b ) Chapter 44 under Section IX of Central Excise Tariff Act, 1985 deals with wood and articles of wood etc . Note No . 3 under 
this chapter reads as under. 


"Headings 4414 to 4421 apply to articles of respective descriptions of particle board or similar board , fibre board , laminated 
wood or densified wood as they apply to such articles ofwood ". 
(c ) The main Heading 4415 in section IX of chapter 44 of the Central Excise Tariff Act, 1985 which reproduced as under: 


1/4415 Packing cases, boxes, crates, drums and similar packing of wood ; cable drums of wood ; pallets, box pallets and 
other load boards of wood ; pallet collars or wood". 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


opga 


8 . From the reading of the above Note 3 under chapter 44 of the Central Excise Tariff Act, 1985 which is 
clarification / explanatory in nature , articles of respective description appearing under the main tariff code No . 4414 to 4421, which covers 
items of Wood will also cover other items of wood , like particle board , fibre board, laminated wood or densified wood as they apply to 
such articles of wood. Therefore , packing cases and boxes made of plywood are to be treated as packing cases and boxes of wood 
falling under CET Heading and sub -heading No.4415 . 10 .00 liable to tax at 5.5 % . 


9. Hence, the following clarification is issued . 

CLARIFICATION NO. CLR . CR . 64 / 2014 -15, DATED : 30 -12-2014 
It is clarified that Packing cases , boxes , crates , drums and similar packing cases of plywood are to be treated as packing 
cases and boxes of wood falling under CET Heading and sub -heading No.4415 .10 .00 , are liable to tax at 5 .5 % from 01.08 . 2012 as per 
Sl. No. 187 in the Table to the Notification No. FD 197 CSL 2005 (6 ) dated 30.4 .2005 read with Notification No. FD 316 CSL 2005 {II} 
dated 05 .8.2005 as industrial inputs and packing materials under Sl. No. 51 of the Third Schedule to the Karnataka Value Added Tax 
Act, 2003. 
P . R . 63 

Ritvik Pandey 
SC 25 

Commissioner of Commercial Taxes , 

(Karnataka ), Bengaluru . 
Commercial Taxes Department 
PROCEEDINGS OF THE COMMISSIONER OF COMMERCIAL TAXES , 
(KARNATAKA), BENGALURU - CLARIFICATION UNDER SECTION 59 (4 ) OF THE 

KARNATAKA VALUE ADDED TAX ACT, 2003 . 
Present: RITVIK PANDEY , I.A .S ., Commissioner of Commercial Taxes (Karnataka) 
SUB : KVAT Act , 2003 - Clarification under Section 59(4 ) regarding the rate of tax applicable on certain 

commodities-reg. 
REF : 

1. Application dated : 18 - 11 -2013 of M /s. K .K .Aromas, Bengaluru -560 028, (TIN .29830819351). 
2 . Clarification order dated 05 -02 -2014 . 
3. Letter dated 19 -03 -2014 of M /s . K .K . Aromas , Bengaluru . 


The applicant namely M /s. K .K .Aromas , No. 428 , 10th Cross , Shastrinagar, Bengaluru -560028 had sought clarification vide 
his application dated 18 - 11- 2013 regarding the rate of tax applicable on "Davanam oil,Ginger oil, Palmarosa oil and Patchouli oil". 

2 . On receipt of the said application , the applicant, vide this office letter dated 17 - 12 -2013 was requested to furnish the CET 
heading of each commodity along with relevant documents authenticated such heading , products literature , its uses along with purchase 
and sales invoices so as to enable this office to examine the same and issue the clarification sought. 

3 . There was no response from the applicant with regard to this office letter dated 17 - 12 -2013 . 

4 . Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do , for the purpose ofmaintaining uniformity in the 
work of assessments and collection of revenue . It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose ofmaintaining uniformity in the work 
of assessments and collection of revenue. 

5 . In the absence of CET headings of the products on which he has sought clarification , it was clarified that " Davanam oil, 
Ginger oil, Palmarosa oil and Patchouli oil" were liable to tax at 14 .5 % from 01-08 - 2012 as unscheduled goods under Section 4 (1)(b )(iii) 
of the Karnataka Value Added Tax Act , 2003 vide clarification order No. CLR CR . 117 / 13- 14 , dated 05 -02 -2014 . 

6 . On receipt of the said clarification order, the applicant made a representation vide letter dated 19-03- 2014 to this office with 
a submission that " Davanam oil, Ginger oil, Palmarosa oil and Patchouli oil" are scheduled goods covered under Section 4 ( 1)(a)(ii) of 
the Third Schedule to the Karnataka Value Added Tax Act, 2003 read with Notification No . FD 197 CSL 2005 (6 ) dated 30 -04 - 2005 vide 
Sl. No. 156 of the said Notification . He has also furnish CET headings of the products as under: 

Sl. No . Products Name CET headings 
1) Davanam oil 3301 2944 
Ginger oil 

3301 2926 


0898 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 

ಭಾಗ ೩ 
3) Palmarosa oil 3301 2933 
4) Patchouli oil 

3301 2934 
He has further submitted that, he is dealing in natural essential oils and selling them to the manufacturers of perfumes, 
agarbattis and soap industries etc. for use as industrial inputs. 

With these submissions, he has requested to re -examine the clarification issued vide order dated 05 -02- 2014 . 

7 . The matter is re- examined and my findings are as under : 
(1) Entry 156 of the Notification No. FD 197 CSL 2005(6 ) dated 30 -04-2005 read with Notification No. FD 316 CSL 2005 (II) 

dated 05 -08 - 2005 reads as under: 


Sl. No. 


CET heading 


Description 


156 


3301 


Essential oil ( terpeneless or not) including concretes and absolute ; resinoids ; 
extracted oleoresins; concentrates of essential oils In fats , In fixed oils In 
waxes or the like , obtained by enfleurage or maceration ; terpenic by -products 
of the deterpenation of essential oils ; aqueous distillates and aqueous solutions of 
essential oils. 


Essential oils are produced by injecting the spicebed with steam ; and then separating the distillate into essential oil and water. 
On the otherhand Oleresins are produced by soaking spices in a solvent, whether with a combiation of ethanol and water or hexane . 
Thus Essential Oil are obtained by steam distillation process , while Oleresins are obtained by exraction process using non -aqueous 
solvents . 


(ii) The applicant has sought clarification on the following commodities : 
a ) Davanam oil 3301 2944 
b ) Ginger oil 3301 2926 
c) Palmarosa oil 3301 2933 
d) Patchouli oil 3301 2934 


Davanam oil is extracted through steam distillation process and hence it is an essential oil. Stem and flowers of Davanam 
plant are used . 


Ginger oil is extracted by means of steam distillation from the unpeeled or dried grand uproot. (rhizome) of the plant. Hence it 
is essential oil. 


Palmarosa oil is steam distilled from the leaves of the plant. Hence this is an essential oil. 


Patchouli oil is extracted by means of steam distillation of the leaves, requiring rupture of its cell walls by steam scalding , light 
fermentation or drying . 


(iii ) Thus, all the above four oils are essential oils obtained by steam distillation , unlike oleoresins which are extracted using 
non -aqueous solvents i.e. by solvent extraction process. Hence, Davanam oil, Ginger oil, Palmarosa oil, Patchouli oil are liable to tax at 
5 .5 % in terms of Notification No. FD 197 CSL 2005 (6 ) dated 30 -04 - 2005 vide Sl. No. 156 read with Notification No . FD 316 CSL 2005 
( II ) dated 05 - 08 - 2005 as notified Industrial inputs . 


8 . Hence , in modification of the clarification dated 05 -02 - 2014, the following clarification is issued . 

CLARIFICATION NO . CLR . CR . 117 /13 -14 , DATED : 03 -01 -2015 


In modification of the clarification order dated 05 -02 -2014, it is clarified that Davanam oil with CET Heading 33012944 , Ginger 
oil with CET Heading 33012926 , Palmarosa oil with CET Heading 33012933 and Patchouli oil with CET Heading 33012934 are liable to 
tax at 5.5 % from 01 .08 .2012 as per Sl. No. 156 of the Table in the Notification No. FD 197 CSL 2005 (6 ) dated : 30 .04 .2005 read with 
Notification No. FD 316 CSL 2005 ( 11) dated : 05.08 .2005 of the Karnataka Value Added Tax Act, 2003, as notified industrial inputs falling 
under Sl. No . 51 of the Third Schedule . 


P .R . 64 


SC 25 


Ritvik Pandey 
Commissioner of Commercial Taxes , 

(Karnataka ), Bengaluru . 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

೧೪೨೫ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 3(1) ರನ್ವಯ ಅಧಿಸೂಚನೆ 

ಸಂಖ್ಯೆ : ಸಿಐ 234 ಎಸ್ಪಿಕ್ಕೂ 2014 , ಬೆಂಗಳೂರು ದಿನಾಂಕ: 22.01. 2015 . 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ (ಕರ್ನಾಟಕ ಕಾಯ್ದೆ 18:1966) ಕಲಂ 3ರ ಉಪ ಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕ 
ಕ್ಯಾದಿಗಪ್ಪಾ ಗ್ರಾಮದಲ್ಲಿ ಗ್ರಾನೈಟ್ ಕ್ಲಸ್ಟರ್ ಕೈಗಾರಿಕಾ ಪ್ರದೇಶ ಸ್ಥಾಪಿ 

ಸ್ಟರ್‌ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸಲುವಾಗಿ ಅಂಕಣ ( 2) ರಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು ಅಂಕಣ ( 3) ರಲ್ಲಿ ಕಾಣಿಸಿರುವಂತೆ ಅಂಕಣ ( 4) ರಿಂದ (7) ರ ವರೆಗೆ ವಿವರಿಸಿದ ಚಕಬಂದಿ 
( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಉದ್ದೇಶದನ್ವಯ ಘೋಷಿಸುತ್ತದೆ. 

ಅನುಸೂಚಿ. 
ಜಿಲ್ಲೆ: ಕೊಪ್ಪಳ 

ತಾಲೂಕ: ಕುಷ್ಟಗಿ ಹೋಬಳಿ : ಹನಮಸಾಗರ 

ಗ್ರಾಮಃ ಕ್ಯಾದಿಗುಪ್ಪಾ 


ಸ್ವಾಧೀನ 


ಚಕಬಂದಿ ( ಚತು:ಸೀಮೆ ) 


ಅ. ನಂ . 


ರಿ. ಸ. ನಂ . 


ಪಡಿಸುವ ಅಂದಾಜು ವಿಸ್ತೀರ್ಣ 

ಎ - ಗುಂ 
3 


ಪೂರ್ವ 


ಉತ್ತರ 


ದಕ್ಷಿಣ 


ಪಶ್ಚಿಮ 
5 


| 


6 . 


7 ಪೈ 


5 - 30 


15,16 


11 


8 - 06 
0- 21ಖ 
7 - 25 


56 - 15 


158,159 ,161 


84 - 31 


9, 10 ,11, ರಸ್ತೆ 
9, 10,11, ರಸ್ತೆ 

12 ,14 


ರಸ್ತೆ, 13 
ರಸ್ತೆ, 13 


ಗ್ರಾಮದ ಗಡಿ 
ಗ್ರಾಮದ ಗಡಿ 

12 


12 
13 / 


158 ,159,161 


4 - 00 


ರಸ್ತೆ 


13 / 2 


4 - 00 


12 ,14 


13 /3 


3 - 33 


12,14 


ರಸ್ತೆ 


| 


17 - 20 


14 ಪೈ 


0 - 29 


1213 


16 - 31 


158 / 


22 - 25 


159 


ಗ್ರಾಮಗಡಿ 


158/ 2 


157 


10 


158 / 2 


3 - 00 


159 


| 


ಗ್ರಾಮದ ಗಡಿ 


12 


158/ 


1581 


೧೪೨೬ 


ಭಾಗ ೩ 


ರಿ . ಸ . ನಂ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 
ಸ್ವಾಧೀನ 

ಚಕಬಂದಿ ( ಚತು:ಸೀಮೆ ) 
ಪಡಿಸುವ ಅಂದಾಜು ವಿಸ್ತೀರ್ಣ 
ಎ - ಗುಂ 

ಪೂರ್ವ ಪಶ್ಚಿಮ 

ಉತ್ತರ 
4 | 5 | 6 


ದಕ್ಷಿಣ 
7 


3 


| 


5 - 08 
0 - 04ಖ 


158 /2ಅ 


ಗ್ರಾಮದ ಗಡಿ 


158 / 


5 - 04 


5 - 08 


158 /2ಬ 


0 - 04 ಖ 


ಗ್ರಾಮದ ಗಡಿ 


158 / 


5 - 04 


5 - 08 


158/ 2 / ಕ 


0 - 04ಖ 


ಗ್ರಾಮದ ಗಡಿ 


158 / 


5 - 04 


159ಪೈ 


18 - 36 


158 /1 ,2 


154 


3 - 22 


161 


0 - 15 ಖ . 


160 , 162 


3 - 07 


161 / 2 


160 , 162 


3 - 30 
3 - 30 
0 -36ಖ 
2 - 34 


161 / 3 


160 , 162 


161/ 4 


160 , 162 


3 - 22 
0 -15 ಖ 

3 - 07 
259 - 04 
03 - 08ಖ 
255 - 36 


ಭಾಗ ೩ 


೧೪೨೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

ಘೋಪ್ಲಾರೆ 
ಒಟ್ಟು ಕ್ಷೇತ್ರ 

ಖರಾಬು ಕ್ಷೇತ್ರ 


ಅ . ನಂ . 


ಗ್ರಾಮದ ಹೆಸರು 


ನಿವ್ವಳ ಕ್ಷೇತ್ರ 


2 . 


5 


259ಎ - 04ಗು 


03ಎ - 08ಗು 


ಕ್ಯಾದಿಗುಪ್ಪಾ 
ಒಟ್ಟು 


255ಎ - 36ಗು 
255ಎ - 36ಗು 


259ಎ - 04ಗು 


03ಎ - 08ಗು 


9 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 1(3) ರನ್ವಯ ಅಧಿಸೂಚನೆ 

ಸಂಖ್ಯೆ: ಸಿಐ 234 ಎಸ್‌ಪಿಕ್ಯೂ 2014 , ಬೆಂಗಳೂರು, ದಿನಾಂಕ : 22.01. 2015 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ, ಕಾಯ್ದೆ 1966ರ ( ಕರ್ನಾಟಕ ಕಾಯ್ದೆ 18 :1966) ಕಲಂ 1ರ ಉಪ ಕಲಂ (3) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕ 
ಕ್ಯಾದಿಗುಪ್ಪಾ ಗ್ರಾಮದಲ್ಲಿ ಗ್ರಾನೈಟ್ ಕ್ಲಸ್ಟರ್ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸಲುವಾಗಿ ಈ ಕೆಳಗಿನ ಅನುಸೂಚಿಯ 2ನೇ ಅಂಕಣದಲ್ಲಿ ಕಾಣಿಸಿರುವ ಜಮೀನಿನ ಕ್ಷೇತ್ರವನ್ನು 3ನೇ ಅಂಕಣದಲ್ಲಿ ಕಾಣಿಸಿರುವಂತೆ ಅಂಕಣ (4) ರಿಂದ ( 7) ರ 
ವರೆಗೆ ವಿವರಿಸಿದ ಚಕಬಂದಿ ( ಚತು:ಸೀಮೆ) ಯನ್ನು ಒಳಗೊಂಡಿರುವ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶವೆಂದು ಪ್ರಸ್ತುತ ಕಾಯ್ದೆಯ ಅಧ್ಯಾಯ 7 ರಲ್ಲಿಯ ಉಪಬಂಧಗಳನ್ನು ಈ ಅಧಿಸೂಚನೆ ದಿನಾಂಕದಿಂದ ಚಲಾಯಿಸಲಾಗುತ್ತದೆ ಅಂತಾ 
ಈ ಮೂಲಕ ನಿಗದಿಪಡಿಸಿದೆ. 


ಅನುಸೂಚಿ 


ಜಿಲ್ಲೆ: ಕೊಪ್ಪಳ 


ತಾಲೂಕ : ಕುಷ್ಟಗಿ 


ಹೋಬಳಿ : ಹನಮಸಾಗರ 


ಗ್ರಾಮಃ ಕ್ಯಾದಿಗುಪ್ಪಾ 


ಚಕಬಂದಿ ( ಚತು:ಸೀಮೆ ) 


ಅ . ನಂ . 


ರಿ . ಸ. ನಂ . 


ಸ್ವಾಧೀನಪಡಿಸುವ | 
ಅಂದಾಜು ವಿಸ್ತೀರ್ಣ ಎ - ಗುಂ 


ಪೂರ್ವ 


ಪಶ್ಚಿಮ 


ದಕ್ಷಿಣ 


- 


2 


ಉತ್ತರ 

6 
15 ,16 


| 


1 ಪೈ 


ರಸ್ತೆ 


೨ 


_ 8 


| 


5 - 30 
8 - 06 
0 - 21ಖ 
7 - 25 


|| పు 


24 


- 12 


12 


10 


3 


| 


| 


12 
12ಪೈ 
13 


56 - 15 
84 - 31 
4 - 00 


9 , 10,11, ರಸ್ತೆ 
9 , 10,11 , ರಸ್ತೆ 

12,14 


ಗ್ರಾಮದ ಗಡಿ 
ಗ್ರಾಮದ ಗಡಿ 

12 


ರಸ್ತೆ, 13 
ರಸ್ತೆ, 13 
ರಸ್ತೆ 


158,159 ,161 
158,159 ,161 

12 | 


_ 5 


| 


| 


| 


| 


| 


| 


೧೪೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಚಕಬಂದಿ ( ಚತು:ಸೀಮೆ ) 


ಅ. ನಂ . 


ರಿ . ಸ. ನಂ . 


ಉತ್ತರ 


| 
| 


ಪೂರ್ವ 

4 
12 ,14 
_ 12 ,14 


2 
- 13 /2 

13 /3 


ಪಶ್ಚಿಮ 
5 
12 
12 


|| 
|| 


6 


ದಕ್ಷಿಣ 
7 . 
12 | 
12 


| 
| 
| 


| 


| 


ರಸ್ತೆ 


14 ಪೈ 


15 , 


12 


1213 


| 


158 / 2 


1580 
158 /2 


159 
159 


ಗ್ರಾಮದ ಗಡಿ 
ಗ್ರಾಮದ ಗಡಿ 


157 
1581 


158 /2ಅ 


159 


ಗ್ರಾಮದ ಗಡಿ 


158 


ಸ್ವಾಧೀನಪಡಿಸುವ 
ಅಂದಾಜು ವಿಸ್ತೀರ್ಣ ಎ - ಗುಂ 

_ 3 
4 - 00 
3 - 33 
17 - 20 
0 - 29 
16 - 31 
22 - 25 
3 - 00 
5 - 08 
0 - 04ಖ 
5 - 04 

5 - 08 
0 - 04 ಖ 
5 - 04 
5 - 08 
0 - 04ಖ 
5 - 04 
18 - 36 
3 - 22 
0 - 15 ಖ 
3 - 07 . 
3 - 30 
3 -22 
0 - 15 ಖ 
3 - 07 


158 /2ಬ 


159 


ಗ್ರಾಮದ ಗಡಿ 


158 / 


158/ 2 / 


159 


ಗ್ರಾಮದ ಗಡಿ 


1581 


159 


1581, 2 


154 


161 


160, 162 


161 / 2 


160 , 162 


161 / 3 


160 , 162 


161 / 4 


3 - 22 
0 - 15 ಖ 

3 - 07 


160 , 162 


259 - 04 
03 - 08ಖ 
255 - 36 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


୦୭୧ 


ಘೋಷ್ಟಾರೆ 


ಅ . ನಂ . 


ಗ್ರಾಮದ ಹೆಸರು 
ಕ್ಯಾಧಿಗುಪ್ಪಾ 


259ಎ - 04ಗು 
25೨ಎ - 04ಗು 


ಖರಾಬು ಕ್ಷೇತ್ರ 
03 - 08ಗು 
03ಎ- 08ಗು 


ನಿವ್ವಳ ಕ್ಷೇತ್ರ 
255ಎ - 36ಗು 
255ಎ - 36ಗು 


ఒట్టు 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಸಂಖ್ಯೆ: ಸಿಐ 234 ಎಸ್‌ಪಿಕ್ಯೂ 2014 , ಬೆಂಗಳೂರು ದಿನಾಂಕ: 22 . 01.2015 

ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(1) ರನ್ವಯ ಅಧಿಸೂಚನೆ . 
ಈ ಮುಂದಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಅಂದರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕ ಕ್ಯಾದಿಗುಪ್ಪಾ ಗ್ರಾಮದಲ್ಲಿ ಗ್ರಾನೈಟ್ ಕ್ಲಸ್ಟರ್‌ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸಲುವಾಗಿ ಕರ್ನಾಟಕ 
ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಅವಶ್ಯವಿರುತ್ತದೆಯೆಂದು ಕರ್ನಾಟಕ ಸರಕಾರವು ಉದ್ದೇಶಿಸಿದೆ. 

ಆದ್ದರಿಂದ 1966 ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28ರ ಉಪಕಲಂ (1) ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕರ್ನಾಟಕ ಸರಕಾರವು ಪ್ರಸ್ತುತ 
ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಈ ಮೂಲಕ ಸೂಚನೆ ಕೊಡಲಾಗಿದೆ. 
ಪ್ರಸ್ತುತ ಕಾಯ್ದೆಯ ಕಲಂ 35 ರ ಉದ್ದೇಶಕ್ಕಾಗಿ ಅಂಥ ಜಮೀನುಗಳಲ್ಲಿ ಪ್ರವೇಶಿಸುವ ವ್ಯಕ್ತಿಗಳೊಡನೆ ಮಧ್ಯೆ ಪ್ರವೇಶಿಸುವದಾಗಲಿ ಆಥವಾ ಅವರನ್ನು ತಡೆಯುವುದಾಗಲಿ ಮಾಡಬಾರದು ಅಂತಾ ಪ್ರಸ್ತುತ ಜಮೀನುಗಳಲ್ಲಿ ಆಸಕ್ತಿ 

ನಿನ ಮಾರಾಟ, ವಿಲೇವಾರಿ, ಗುತ್ತಿಗೆ ಅಡಮಾನ, ಹಸ್ತಾಂತರನ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಭೂ 
ಅಭಿವೃದ್ದಿಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ದಿನಾಂಕದ ನಂತರ ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಧಾರವಾಡ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ 
ಕೇಂದ್ರಿಯ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 24 ( 7) ಮೇರೆಗೆ ಪರಿಹಾರಧನ ಕೊಡಲು ಪರಿಗಣಿಸುವುದಿಲ್ಲವೆಂಬ ಹಾಗೂ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 33/ ಎ ಲಕಮನಹಳ್ಳಿ ಕೈಗಾರಿಕಾ ಪ್ರದೇಶ, ಪಿ . ಬಿ. ರಸ್ತೆ ಧಾರವಾಡ -580004 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ. 
ಜಿಲ್ಲೆ: ಕೊಪ್ಪಳ 

ತಾಲೂಕ : ಕುಷ್ಟಗಿ ಹೋಬಳಿ : ಹನಮಸಾಗರ 

ಗ್ರಾಮಃ ಕ್ಯಾದಿಗುಪ್ಪಾ 

ಚಕಬಂದಿ ( ಚತು:ಸೀಮೆ ) 
ಸ್ವಾಧೀನ 
ಅನುಭವದಾರರ 

ಜಮೀನಿನ 
ಖಾತೆದಾರರ ಹೆಸರು 

ರಿ . ಸ. ನಂ . ಪಡಿಸುವ ಅಂದಾಜು ಆಕಾರ ರೂ - ಪೈ 
ಹೆಸರು 

ತರಹೆ ಪೂರ್ವ ಪಶ್ಚಿಮ | 

ಉತ್ತರ 

ದಕ್ಷಿಣ 
ವಿಸ್ತೀರ್ಣ ಎ - ಗುಂ 
5 . 

8 

9 | - 10 
ಯಲಗೂರದಪ್ಪ ಬಿನ್ ಹಿರೇ ತಿರಕಪ್ಪ ತಳವಾರ (3 - 15) 2. 
ಹನಮಪ್ಪ ಲಕ್ಷಪ್ಪ ಬೇಲೇರಿ (1 - 12)3, ಯಲಗುರ್ದಪ್ಪ ತಂ . . 

5 - 30 

10 - 00 ಖುಷಿ 6 | ರಸ್ತೆ 15 , 16 
ಕರೆಪ್ಪ (2 - 24) 4. ರೇಣುಕಮ್ಮ ಕೋಂ , ದೊಡ್ಡಪ್ಪ ತಳವಾರ 


* 4 | 


ಸ್ವಂತ 


ರ 


ಸ್ತೆ 


೧೪೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಚಕಬಂದಿ ( ಚತು :ಸೀಮೆ ) 


9 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ರಿ . ಸ . ನಂ . 


ಸ್ವಾಧೀನ 
ಪಡಿಸುವ ಅಂದಾಜು 
ವಿಸ್ತೀರ್ಣ ಎ - ಗುಂ 


ಆಕಾರ ರೂ - ಪೈ | 


ಜಮೀನಿನ 
ತರಹೆ 


# 


| ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


- 3 


| 


8 


| 


9 


| 


10 


| 


11 


- 2 
( 2 - 25) 5. ಹನಮವ್ವ ಕೋಂ .ಕನಕಪ್ಪ ತಳವಾರ (1 - 17) 6. 
ಬಸವ್ವ ಕೋಂ . ಯಮನಪ್ಪ ತಳವಾರ (1 - 17) 7. ಯಮನವ್ವ 
ಕೋಂ . ಹನಮಪ್ಪ ತಳವಾರ(1 - 17) 8. ಯಮವ್ವ ಕೋಂ . 
ದ್ಯಾಮಣ್ಣಗೋಡಗಿ( 3 - 00) 9. ನಾಗವ್ವ ಕೋಂ . ಹನಮಪ್ಪ 
ತಳವಾರ (3 - 00 ) 10 . ಹನಮಂತಪ್ಪ ಬಿನ್ ಬಸಪ್ಪ 3) ಪರಸಪ್ಪ 
ಬಿನ್ ಬಸಪ್ಪ (3 - 29) 11. ಹನಮಪ್ಪ ಬಿನ್ ಲಕ್ಷ್ಮಪ್ಪ ಬೇಲೇರಿ 
(4- 00 ) 12. ಹನಮಪ್ಪ ಸಣ್ಣ ಯಲದುರ್ಗಪ್ಪ (2 -00 ) 13. 
ಬಾಲಪ್ಪ ಸಣ್ಣ ಯಲದುರ್ಗಪ್ಪ ( 0 - 20) 14. ಸಣ್ಣ ತಿರಕಪ್ಪ ಬಿನ್ 
ಸಣ್ಣ ಯಲದುರ್ಗಪ್ಪ ( 0 -20) | 
1.. ಕಳಕಪ್ಪ ಬಿನ್ ಕಲ್ಲನಾಥಪ್ಪ (2 - 06 ) 2 . ಕಳಕಮಲ್ಲಪ್ಪ ತಂ . 
ಅಡಿವೆಪ್ಪ 3. ಶಂಕ್ರಪ್ಪ ತಂ , ಕಳಕಪ್ಪ (3 - 30 ) 4. ಯಲ್ಲವ್ವ 
ಕೋಂ , ಅಡಿವೆಪ್ಪ ( 2 - 05 ) . 
ಕರ್ನಾಟಕ ಸರಕಾರ 


8 - 06 


ಸ್ವಂತ 


11ಪೈ 


0 - 21ಖ 


15 - 80 


ಖುಷ್ಠಿ 


ರಸ್ತೆ 


| 


12 


| 


12 


- 10 


7 - 25 


3 


ಸ್ವಂತ 


56 - 15 


ಖುಷಿ 


11,10, 9 , | | ಗ್ರಾಮದ 
ರಸ್ತೆ | ಗಡಿ 


ರಸ್ತೆ, 13 


158 ,159 , 

161 


- 12ಪೈ | 


1 ,10 ,9 , 


| 


ಭೀಮಪ್ಪ ಬಿನ್ ನಾಗಪ್ಪ 2 . ಹನಮಪ್ಪ ಬಿನ್ ನಾಗಪ್ಪ ಸಣ್ಣ 
ಹನಮಪ್ಪ ಬಿನ್ ನಾಗಪ್ಪ ( 4 - 00) 3. ಸೋಮವ್ವ 
ಕೋಂ . ಮರಿಬಸಪ್ಪ ಗುಗಲಮರಿ 4 , ಮಹಾಂತೇಶ ಬಿನ್ 
ಮರಿಬಸಪ್ಪ ಗುಗಲಮರಿ ಅ. ಸ. ಸೋಮವ್ವ ಗಂ . ಮರಿಬಸಪ್ಪ 
5. ಶ್ರವಣಕುಮಾರ ಬಿನ್ ಮರಿಬಸಪ್ಪ ಗುಗ್ಗಲಮರಿ ಅ. ಸ 
ಸೋಮವ್ವ ಗಂ . ಮರಿಬಸಪ್ಪ (4 - 00) 6. ಸಾಂತಪ್ಪ ದ. ತಂ . 
ಬಸಪ್ಪ ಮುಸಿಗೇರಿ 7. ಹನಮವ್ವ ಸಿದ್ದಪ್ಪ ಕುರಿ ಮಲ್ಲಮ್ಮ 
ಕೋಂ . ಹನಮಪ್ಪ ಕುರಿ (4 - 00 ) 8. ರೇಣುಕಾ 
ಕೋಂ . ಸತ್ಯಪ್ಪ ವಡ್ಡರ 9. ಬಸಪ್ಪ ಬಿನ್ ಹುಸೇನಪ್ಪ ಈಳಗೇರ 
(4 - 00) 10. ಕುಮಾರಿ ರಮ್ಯ ಬಿನ್ ಪಾಂಡುರಂಗ ಶೇಟ್ 
(8 - 00 ) 11, ದುರಗನಗೌಡ ತಂ . ಮಾನನಗೌಡ ಬುಳ್ಳಿ 
( 4 - 00 ) 12 . ಅಮರಯ್ಯ ತಂ . ಶಿವಯ್ಯಮಠ ( 4 - 00) 13 . 
ಹನಮಪ್ಪ ಬಿನ್ ಹುಲಗಪ್ಪ 14. ಹನಮಪ್ಪ ಬಿನ್ ಹುಲಗಪ್ಪ 
15 . ಸಂಗಪ್ಪ ಬಿನ್, ಹುಲಗಪ್ಪ ಭಜಂತ್ರಿ ( 4 - 00) 


ಸ್ವಂತ 


84 - 31 


300 - 00 


| ಖುಷ್ಠಿ | 


ಗ್ರಾಮದ 

| ರಸ್ತೆ, 13 | 
ಗಡಿ 


158 ,159, 

161 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


೧೪೩೧ 


ಚಕಬಂದಿ ( ಚತು :ಸೀಮೆ ) 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ರಿ . ಸ . ನಂ . 


ಸ್ವಾಧೀನ 
ಪಡಿಸುವ ಅಂದಾಜು 
ವಿಸ್ತೀರ್ಣ ಎ - ಗುಂ 


ಆಕಾರ ರೂ - ಪೈ | 


ಜಮೀನಿನ 
ತರಹೆ 


| ಪೂರ್ವ | ಪಶ್ಚಿಮ 


ಉತ್ತರ 


ದಕ್ಷಿಣ 


- 


2 


3 


| 


8 


| 


9 


| 


10 


| 


11 


16. ದುರುಗಪ್ಪ ತಂ .ತಿಮ್ಮಪ್ಪ ಭಜಂತ್ರಿ ( 4 - 00) 17 . ಶಿದ್ದಪ್ಪ 
ತಂ .ಭೀಮಪ್ಪ ಚಿಕ್ಕ ಕೊಡಗಲಿ ( 4 - 00) 18 .ರಾಮಪ್ಪ ಹನಮಪ್ಪ 
ಭಜಂತ್ರಿ ( 4 - 00) 19 . ಹನಮಪ್ಪ ತಂ . ಲಚಮಪ್ಪ (4 - 00) 
20. ಹನಮಪ್ಪ ತಂ . ಹುಲಗಪ್ಪ ಭಜಂತ್ರಿ (4 - 00) 21. 
ಭೀಮಪ್ಪ ತಂ . ಹನಮಪ್ಪ ಅಂಬಿಗೇರ (4 - 00) 22. ದುರಗಪ್ಪ 
ತಂ . ಸತ್ಯಪ್ಪ ವಡ್ರ (4 - 23) 23, ಯಲಗೂರದಪ್ಪ ಬಿನ್ ಹಿರೇ 
ತಿರಕಪ್ಪ ತಳವಾರ (3 - 28) 24. ಹುಲ್ಲಪ್ಪ ಬಸಪ್ಪ ಉಪ್ಪಾರ 
(1 - 13 ) 25 . ಶ್ಯಾವವ್ವ ಕೋಂ . ಚಂದಪ್ಪ ಉಪ್ಪಾರ (1- 14) 
26, ದೊಡ್ಡಮ್ಮ ಕೋಂ . ಹನಮಪ್ಪ ಉಪ್ಪಾರ (1 - 13) 27 . 
ಗ್ಯಾನಪ್ಪ ತಂ .ತಿಮಪ್ಪ ಭಜಂತ್ರಿ 
(4 - 00) 29, ಹನಮಪ್ಪ ತಂ . ತಿಮ್ಮಪ್ಪ ಭಜಂತ್ರಿ (4 - 00) 
28. ಯಮನಪ್ಪ ತಂ .ಉಡಚಪ್ಪ ತಳವಾರ( 3 - 30) 29 . 
ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ 
ಟಿ. ಪಿ ಟ್ಯಾಂಕ ಮತ್ತು ಪಂಪ ಹೌಸ್ ಸಲುವಾಗಿ (0 - 10)31. 
ಭೀಮಪ್ಪ ತಂ . ಯಮನಪ್ಪ ಕರಡಿ (400) 31, ಉಡಚಪ್ಪ 
ತಂ . ಲಚಮಪ್ಪ ( 4 - 00) 32 . ಸಂತೋಷಕುಮಾರ ಬಿನ್ 
ಭೀಮಪ್ಪ ಅಂಬಿಗೇರ ಅ. ಸ ದಾರ ಖಾಸ ತಾಯಿ ಹನಮವ್ವ 

@ ಸಂಗವ್ವ ಗಂ . ಭೀಮಪ್ಪ ಅಂಬಿಗೇರ ( 4 - 00) 
5 | ತಿಮ್ಮಣ್ಣ ತಂ . ಸಂಗಪ್ಪ ಹೊಲಗೇರಿ 

ಶಶಿಧರ ತಂ . ಕೇಮಾಜಿ ಚವ್ಹಾಣ 
ಹನಮಪ್ಪ ತಂ . ಗುದೆಪ್ಪ ಬಾಚ್ಯಾಳ 
ವೀರಭದ್ರಪ್ಪ ತಂ . ಬಸಪ್ಪ ಪತ್ತಾರ (ಕಮ್ಮಾರ) (4 - 05) 
2. ಮಾನಪ್ಪ ತಂ . ಬಸಪ್ಪ ಕಮ್ಮಾರ ( ಪತ್ತಾರ ) (2 - 05) 
3. ಹನಮಪ್ಪ ಬಿನ್ ಸ, ತಿರಕಪ್ಪ ತಳವಾರ (2 -14 ) 
4 . ಯಲದುರ್ಗಪ್ಪ ಬಿನ್ ಬಾಲಪ್ಪ ತಳವಾರ ಸಾ|| 
ಕ್ಯಾದಿಗುಪ್ಪಾ(2 - 22 ) 5. ಈರಪ್ಪ ಬಿನ್ ಮಾನಪ್ಪ ಪತ್ತಾರ 
(1 - 06) 6. ಲಕ್ಷ್ಮೀಬಾಯಿ ಕೋಂ . ಮಾನಪ್ಪ ಪತ್ತಾರ 
(3 - 00) 7. ರುದ್ರಪ್ಪ ಬಿನ್ ನಾಗಪ್ಪ ಕುಂಬಾರ (2 -14) 
8. ರುದ್ರಪ್ಪ ಬಿನ್ ನಾಗಪ್ಪ ಕುಂಬಾರ ( 2 -17) | 


| 


ಸ್ವಂತ 
ಸ್ವಂತ 


13 / 
13 /2 
13 / 3 


4 - 00 
4 - 00 


4 - 32 
4-32 
4 -14 


ಖುಷಿ | 12,14 | 12 | 
ಖುಷ್ಠಿ | 12,14 | 12 | 
ಖುಷ್ಠಿ | 12,14 | 12 


ರಸ್ತೆ 
ರಸ್ತೆ 
ರಸ್ತೆ 


| 12 
| 12 
| 12 


ಸ್ವಂತ 


3 - 33 


ಸ್ವಂತ 


14 ಪೈ 


17 - 20 
0 - 29 
16 - 31 


22 - 00 


| 


ಖುಷಿ 


| 


15, 


| 


12 


| 


30 


| 


12 ,13 


೧೪೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಚಕಬಂದಿ ( ಚತು :ಸೀಮೆ ) 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ರಿ . ಸ . ನಂ . 


ಆಕಾರ ರೂ - ಪೈ | 


ಸ್ವಾಧೀನ 
ಪಡಿಸುವ ಅಂದಾಜು 
ವಿಸ್ತೀರ್ಣ ಎ - ಗುಂ 

5 . 


ಜಮೀನಿನ 
ತರಹ 


| ಪೂರ್ವ 


[ ಪಶ್ಚಿಮ 


ಉತ್ತರ 


ದಕ್ಷಿಣ 


- 


2 


3 


8 


| 


9 


10 


22 - 25 


1.ದೇವಪ್ಪ ತಂ . ಭೀಮಪ್ಪ ಬಾಚ್ಯಾಳ 2 . ಮಲ್ಲಪ್ಪ ತಂ .ಭೀಮಪ್ಪ 
ಬಾಚ್ಯಾಳ(5 - 21 ) 3. ಕರಿಯಪ್ಪ ತಂ , ಸಂಗಪ್ಪ ಬಾಚ್ಯಾಳ 
( 3- 22 ) 4. ಕರಿಯಪ್ಪ ತಂ , ಸಂಗಪ್ಪ (5 - 00 ) 5.ಗದ್ದೆಪ್ಪ ತಂ . 
ಹನಮಪ್ಪ ಬಾಚ್ಯಾಳ ( 8 - 22 ) 


ಸ್ವಂತ 


158 / 


31 - 91 


159 


| ಗ್ರಾಮಗಡಿ | 


158 /2 


| ಚಂದ್ರಶೇಖರಪ್ಪ ತಂ . ಶಂಕ್ರಪ್ಪ ಶಿರೂರ 


ಸ್ವಂತ 


158/2 


ಗ್ರಾಮದ 


3 - 00 


4 - 23 


ಖುಷ್ಠಿ 


12 


1581 


ಗಡಿ 


ಗ್ರಾಮದ | 


1. ಉಮೇಶ ಬಿನ್ ಲೋಕಪ್ಪ ಲಮಾಣಿ (1 - 02 ) 

2 . ಗಣೇಶ ಬಿನ್ ಲೋಕಪ್ಪ ಲಮಾಣಿ (1 - 02 ) 
3. ರುದ್ರಪ್ಪ ಬಿನ್ ಲೋಕಪ್ಪ ಲಮಾಣಿ (1- 00) 
4. ರಾಮಾನುಜ ಬಿನ್ ನಾರಾಯಣದಾಸ ದರಕ 
ಸಾ : ಇಳಕಲ್ಲ ( 2 - 00) 


ಸ್ವಂತ 


158 /2ಅ 


5 - 08 
0 - 04ಖ 
5 - 04 


5 - 31 


ಖುಷ್ಠಿ 


159 | 


12 


1581 


ಗಡಿ 


ಕರಿಯಪ್ಪ ಬಿನ್ ಸಂಗಪ್ಪ ಬಾಚ್ಯಾಳ 


5 - 08 
0 - 04 ಖ 


12. 


ಸ್ವಂತ 


158 /2ಬ 


5 - 31 


ಗ್ರಾಮದ 
ಗಡಿ 


12 


158 / 


5 - 04 


| ಗದ್ದೆಪ್ಪ ತಂ . ಹನಮಪ್ಪ ಬಾಚ್ಯಾಳ 


ಸ್ವಂತ 


158/ 2 / ಕ 


5 - 08 
0 - 04ಖ 
5 - 04 


5 - 32 


1 


ಖುಷ್ಠಿ 


| 


159 


ಗ್ರಾಮದ 
ಗಡಿ 


| 


12 


158/ 


1. ಲಚಮಪ್ಪ ತಂ , ಭೋಜಪ್ಪ ಲಮಾಣಿ (0 - 22) 
2 . ಯಲದುಗುರದಪ್ಪ ಬಿನ್ ಕರಿಯಪ್ಪ ( 4 - 29) 
3. ಯಮನವ್ವ ಗಂ ಯಲಗುರದಪ್ಪ ಕರಡಿ 
4 . ಭೀಮಪ್ಪ ತಂ . ಯಮನಪ್ಪ ಕರಡಿ 
5. ಸಣ್ಣ ಯಲಗುರದಪ್ಪ ತಂ . ಯಮನಪ್ಪ ಕರಡಿ 
6. ಕೆಂಚಪ್ಪ ತಂ . ಯಮನವಪ್ಪ ಕರಡಿ ( 2 - 29 ) 
7. ಸಂಗಪ್ಪ ತಂ , ಸಣ್ಯಪ್ಪ ಬಸಾಪೂರ (2 - 00) 8. ಯೋಗಪ್ಪ 
ಬಿನ್ ಹನಮಪ್ಪ ಇಲಾತಿ ಸಾ : ಸೇಬಿನಕಟ್ಟಿ 
(2 - 29 ) 9 . ಲಚಮಪ ತಂ , ಬೋಜಪ್ಪ ಲಮಾಣಿ( 6 - 07) 


ಸ್ವಂತ 


159 


18 - 36 


35 - 00 


ಖುಷ್ಠಿ 


160 


|| 


1581, 2 


154 


160 , 


15 | ಶಾಂತವ್ವ ಗಂ . ಶಿದ್ದಪ್ಪ 


ಸ್ವಂತ 


161 / 


3 - 22 
0 - 15 ಖ 
3 - 07 


4 - 13 


ಖುಷ್ಠಿ 


| 


12 


| 


12 


| 


12 


162 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೧೪೩೩ 


ಚಕಬಂದಿ ( ಚತು :ಸೀಮೆ ) 


ಜಮೀನಿನ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ರಿ . ಸ . ನಂ . 


ಸ್ವಾಧೀನ 
ಪಡಿಸುವ ಅಂದಾಜು 
ವಿಸ್ತೀರ್ಣ ಎ - ಗುಂ 

- 5 


ಆಕಾರ ರೂ - ಪೈ | 


ತರಹೆ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


10 


11 


| ಶಿದ್ದಪ್ಪ ಬಿನ್ ಬಸಪ್ಪ 


ಸ್ವಂತ 


161 / 2 


3 - 30 


4 - 87 


ಖುಷ್ಠಿ 


160 , 
162 


ಬಾಲಪ್ಪ ಬಿನ್ ಹನಮಪ್ಪ ಪೂಜಾರಿ 


160 , 


17 


ಸ್ವಂತ 


3 - 30 
0 -36 ಖ 
2 - 34 


161 / 3 


3 - 71 


ಖುಷ್ಠಿ 


162 


ಹನಮಪ್ಪ ತಂ . ಬೀಮಪ್ಪ 


3 - 22 
0 - 15 ಖ 


160 , 


18 


ಸ್ವಂತ 


161 / 4 


4 - 13 


ಖುಷ್ಠಿ | 


12 


| 


12 


| 


12 | 


162 


3 - 07 


259 - 04 
03 - 08ಖ 


ಒಟ್ಟು 


255 - 36 


ಘೋಷ್ಟಾರೆ 


ಅ, ನಂ . 


ಖರಾಬ ಕ್ಷೇತ್ರ 


ಗ್ರಾಮದ ಹೆಸರು 

2 


ನಿವ್ವಳಕ್ಷೇತ್ರ 

5 


. 


03ಎ - 08ಗು 


255 - 36ಗು 


ಕ್ಯಾದಿಗುಪ್ಪಾ 
ಒಟ್ಟು 


259ಎ - 04ಗು 
259ಎ - 04ಗು 


03ಎ - 08ಗು 


255ಎ - 36ಗು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


PR. 246 
SC , 50 


(vi) 


0828 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

ಭಾಗ ೩ 
NOTIFICATION 

No. 1.PLA . 1/ 2012 , Bengaluru , Dated : 20 /01/2015 . 
CALLING FOR APPLICATIONS FOR POST OF MEMBER FOR PERMANENT LOK Adalat BELAGAVI. 

LAST DATE FOR RECEIPT OF APPLICATIONS : 27/02 /2015 . 
Karnataka State Legal Services Authority issued notification dated 29th January 2007 under Sec .22B of Legal Services 
Authorities Act.1987 and Legal Services Authorities (Amendment) Act, 2002 , establishing Permanent Lok Adalat at Belagavi in respect 
of the following public utility services, viz ., 

transport service for carriage ofpassengers or goods by air, road or water; of 
postal, telegraph or telephone services ; or 
supply of power, light or water to the public by any establishment; or 
system of public conservancy or sanitation ; or 
service in hospital or dispensary; or 

insurance service; or 
(vii) banking and financial institutions ; 

(viii) any service which the Central Government or the State Government, as the case may be, in public interest, by 
Notification declare to be a public utility service for the purposes of Chapter VIA of the Legal Services Authorities Act , 1987 .. 
SL. No Place of Sitting 

Jurisdiction 
1 Belagavi 

Belagavi and Bagalkot Districts 
Applications in the prescribed format appended hereto are invited from the persons willing to be appointed as Member (other 
Persons ) of Permanent Lok Adalats mentioned at the above place . 

Terms and Conditions: 

Qualifications: A person to be appointed as Member of Permanent Lok Adalat must have adequate experience in public 
utility service /s . 

Sitting fee and other allowances of Member of Permanent Lok Adalat : 
(1) The Member shallbe entitled to a sitting fee fo Rs. 500 /- per sitting . 

The Member shall be entitled to such travelling and daily allowances on official tour as are admissible to Group ‘A ’ officers of 
the CentralGovernment. 
( 3 ) The Member has to attend sittings at Bagalkot District also as & when required . 
(3) For the purpose of attending the sitting of Permanent Lok Adalat, the Member shall be entitled to conveyance allowances of 
Rs. 3000 /- per month . 
(4 ) Before appointment, the Member shall have to take an undertaking that he does not and will nothave any such financial or 
other interest as is likely to affect prejudicially his functions, as such , as Member of PLA . 
(5 ) The Member shall hold office for a term of 5 years or until further orders and shall not be eligible for re-appointment. 
(6 ) Notwithstanding anything contained in sub -rule (2) of Rule 4 of PLA (Other Terms & Conditions of appointment of Chairman & 
Other Persons) Rules.2003 any Member may 

(a ) by writing under his hand and addressed to Karnataka State Legal Services Authority, Bangalore , resign his office 
at any time; 

(b ) be removed from his office in accordance with the provisions of sub clause 5 of Rule 4 of the above Rules , 
Karnataka State Legal Servcies Authority may remove a Member of PLA who 

has been adjudged as insolvent; or 
has been convicted of an offence which , in the opinion of the Authority , involes moral turpitude ; or 
has become physically ormentally incapable of acting , as such , as member; or 

has acquired such financial or other interest as is likely to affect prejudicially his functions as a member of PLA ; or 
( e ) has or so abused his postion as to render his /her continuance in office prejudicial to the public interest ; 

Provided that a Member of PLA shall notbe removed from his office on the ground specified in clause (d ) & ( e ) of sub rule 5 
of Rule 4 of the above Rules, except, on enquiry held in accordance with the procedure prescribed in Rule 6 of the above Rules . 
(7) When the Chairman of PLA is unable to discharge his functions owing to absence, illness , or any other cause, the senior 
most (in the order of appointment) member of Permanent Lok Adalat holding office for the time being, shall discharge the functions of 
the Chairman until the day on which the Chairman resumes the charge of his functions . 


(2 ) 


흐 


흐 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


08233 


(8 ) The Member of PLA ceasing to hold office , shall not hold any appointment in or be connected with the management or 
administration of organization which has been the subject of the proceedings under the Act during his tenure , for a period of five years 
from the date on which he ceases to hold such office . 

The applications complete in all respects accompanied by self attested copies of relevant academic records , testimonials etc., 
shall reach the Member Secretary , Karnataka State Legal Services Authority , “Nyaya Degula ", 1st Floor, H . Siddaiah Road , Bangalore 
560 027 , on or before 4 .00P .M on 27 /02/2015 . 

Applications sent through post shall be superscribed as :APPLICATION FOR APPOINTMENT AS MEMBER OF PLA 
BELAGAVI. 

Applications received beyond the date so fixed will be rejected . 

If the last date fixed for receipt of the applications happens to be a General Holiday , the next working day shall be the last 
dated for receipt of applications. 
The Member Secretary may reject any application without furnishing any reason what so ever. 

BY ORDER 


ASHOK G .NIJAGANNAVAR 


Member Secretary 


FORM OF APPLICATION 


To , 


Member Secretary, 
Karnataka State Legal Services Authority , 
:Nyaya Degula ”, 1st Floor, 
H . Siddaiah Road , Bengaluru -560 027 . 

Name of the applicant in full 
( in block letters) 
Name ofhis /her father/husband 


2 


.. 


Sex 


.. 


.. 


4 
5 


. 


Age and Date of Birth 
Postal Address (in block letters) 
( a ) Permanent postal address 

(b ) Present postal address 
Whether the applicant is presently employed ? If so , furnish : 
the details of employment and monthly income 
Qualification /s 
Whether the applicant is /was a party to any criminal 
proceedings, If yes , furnish the details 

Details of experience in public utility services 
10 | Any other information 

I do hereby solemnly and sincerely affirm that the statement made and the information furnished above are true. Should it 
however be found that any information furnished herein is unture in material particulars , I realize that I am liable to criminalprosecution . 
I am also agreeable to forego the claim for public services under the State Government. 
PLACE : 
DATE : 

SIGNATURE OF THE CANDIDATE 


NOTIFICATION 

No.1.PLA.1/2012, Bengaluru, Dated : 20/01/ 2015 . 
CALLING FOR APPLICATIONS FOR POST OF MEMBER FOR PERMANENT LOK Adalat BELAGAVI. 

EXTENSTION OF LAST DATE FOR SUBMITTING APPLICATION - REGARDING 
In the above Notification the Last Date for submitting application mentioned as 27 /02 /2015 . Due to unavaidable 
circumstances the last date for submitting applications is extended up to Date 09/03/ 2015 . The other terms and conditions notified will 
remain same. 

BY ORDER 

ASHOK G . NIJAGANNAVAR 
PD . 142 

Member Secretary 
SC . 5 

KSLSA 


೧೪೩೬ 


ಭಾಗ ೩ 


ವಿಷಯ : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 89 ಸೇಶಿಕಾ 2015 , ಬೆಂಗಳೂರು, ದಿನಾಂಕ: 20 - 02 - 2015 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ಕರಡು ಜೇಷ್ಟತಾ ಪಟ್ಟಿಯನ್ನು 
ದಿನಾಂಕ: 01. 01.2015ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ . 
1, ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 173 ಜಿಪಅ 2014 ದಿನಾಂಕ 23.05 . 2014 
2. ಲೋಕೋಪಯೋಗಿ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಲೋಣ 350 ಸೇಸಕಿ 2013 ದಿನಾಂಕ 18. 09 . 2014 ಮತ್ತು 30. 10.2014, 
3. ಸರ್ಕಾರಿ ಆದೇಶ ಸಂಖ್ಯೆ: ಗ್ರಾಅಪ 516 ಜಿಪಅ 2013 ದಿನಾಂಕ 07.11.2014 . 
4 . ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 473 ಜಿಪಅ 2014 ದಿನಾಂಕ 25.11.2014 


ಉಲ್ಲೇಖ: - 


ಲೋಕೋಪಯೋಗಿ ಇಲಾಖೆಯ ಸೇವೆಗೆ ಸೇರಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ಅಧಿಕಾರಿಗಳ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ವಿಲೀನಗೊಳಿಸಲು ಸದರಿ 
ಇಲಾಖೆಯು ನೀಡಿದ ಸಹಮತಿಯನ್ನು ಆಧರಿಸಿದ ಮೇರೆಗೆ ಅವರುಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ವಿಲೀನಗೊಳಿಸಲಾಗಿತ್ತು. ತತ್ವಂಬಂಧವಾಗಿ ಉಲ್ಲೇಖ (1) ರ ದಿನಾಂಕ 23. 05. 2014ರ 
ಅಧಿಸೂಚನೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ 22 . 05.2014ರಲ್ಲಿದ್ದಂತೆ ಪ್ರಕಟಿಸಲಾಗಿದೆ. 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವ್ಯಾಪ್ತಿಯಡಿ ಬರುವ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ದಿನಾಂಕ: 24.05 .2008ರ ಅಧಿಸೂಚನೆಯಲ್ಲಿ 
ರಚಿಸಲಾಗಿದೆ. ಈ ನಿಯಮಗಳ ನಿಯಮ 2( 2) ರ ಪ್ರಕಾರ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ವಿಲೀನಗೊಳ್ಳಲು ಅಭಿಮತ ವ್ಯಕ್ತಪಡಿಸಿದ ಅಧಿಕಾರಿ / ನೌಕರರುಗಳಿಗೆ ಸಂಬಂಧಿಸಿದಂತೆ 
ಲೋಕೋಪಯೋಗಿ ಇಲಾಖೆಯು ಉಲ್ಲೇಖ (2) ರ ಅನಧಿಕೃತ ಟಿಪ್ಪಣಿಗಳಲ್ಲಿ ನೀಡಿದ ಸಹಮತಿಯನ್ನು ಆಧರಿಸಿ ಉಲ್ಲೇಖ (3) ಮತ್ತು (4) ರ ಆದೇಶಗಳಲ್ಲಿ ವಿವಿಧ ವೃಂದಗಳ ಅಧಿಕಾರಿ / ನೌಕರರುಗಳನ್ನು ಪಂಚಾಯತ್ 
ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 16 ( ಎ ) ( ii) ರನ್ವಯ ವಿಲೀನಗೊಳಿಸಿ ಆದೇಶಿಸಲಾಗಿದೆ. 

ಈ ಮೇಲ್ಕಂಡಂತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಸೇವೆಯಲ್ಲಿ ವಿಲೀನಗೊಂಡು ಕಾರ್ಯವರದಿ ಮಾಡಿಕೊಂಡಿರುವ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ಗಳ ವೃಂದದ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ 
01 . 01.2015ರಲ್ಲಿದ್ದಂತೆ ಪ್ರಕಟಿಸಬೇಕಾಗಿದ್ದು , ಈ ಕುರಿತಂತೆ ಕೆಳಕಂಡ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪರಿಶೀಲಿಸಲಾಗಿದೆ: 

1) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹಾಗೂ ಸಹಾಯಕ ಇಂಜಿನಿಯರ್ ವೃಂದಗಳಲ್ಲಿ ಲೋಕೋಪಯೋಗಿ ಇಲಾಖೆಯು ಕ್ರಮವಾಗಿ ದಿನಾಂಕ 23.03 .2009 ಮತ್ತು 
_ 15 .11.2010ರ ಅಧಿಸೂಚನೆಗಳಲ್ಲಿ ಪ್ರಕಟಿಸಿರುವ ಅಂತಿಮ ಜೇಷ್ಠತಾ ಪಟ್ಟಿಗಳಲ್ಲಿ ನಿಗದಿಪಡಿಸಿರುವ ಅಂತರ್ ಜೇಷ್ಠತೆ (inter -se seniority) ಯನ್ನು ಗಣನೆಗೆ 

ತೆಗೆದುಕೊಳ್ಳಲಾಗಿದೆ. 
2) ಸ. ಕಾ . ಇಂ . ವೃಂದದಿಂದ ಕಾ . ಇಂ . ವೃಂದಕ್ಕೆ ಮುಂಬಡ್ತಿ ನೀಡುವ ಸಂದರ್ಭದಲ್ಲಿ ಶ್ರೀ ಟಿ.ಎಸ್.ಲೋಕೇಶ್ ಮತ್ತು ಶ್ರೀ ಚಂದ್ರಶೇಖರ್ ಎನ್ . ಸುಲೇಪೇಟಕರ್ ಇವರುಗಳ 

ಹೆಸರನ್ನು ಪರಿಗಣಿಸಲಾಗಿದ್ದು, ಇವರುಗಳ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇರುವುದರಿಂದ ಇವರುಗಳ ಹೆಸರನ್ನು ಮುಚ್ಚಿದ ಲಕೋಟೆಯಲ್ಲಿ ಇರಿಸಲಾಗಿದೆ. ಹಾಗಾಗಿ 
ಸ. ಕಾ . ಇಂ . ವೃಂದದಲ್ಲಿ ಮುಂದುವರೆದಿದ್ದಾರೆ. 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಗೆ ಸೇರಿದ 9 ಸಹಾಯಕ ಇಂಜಿನಿಯರ್‌ಗಳಿಗೆ ಅಧಿಸೂಚನೆ ಸಂಖ್ಯೆ ಗ್ರಾಅಪ 171 ಸೇಶಿಕಾ 2014 
ದಿನಾಂಕ 15 - 09 - 2014ರಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿದ್ದು, ಸದರಿ ಅಧಿಕಾರಿಗಳ ಹೆಸರುಗಳನ್ನು ಸಹಾಯಕ 

ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. 
4 ) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದಲ್ಲಿ ಇನ್ನು ಮುಂದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸೇವೆಯಲ್ಲಿ ವಿಲೀನಗೊಳ್ಳುವವರ ಜೇಷ್ಠತೆಯನ್ನು 

ಅವರ ಮಾತೃ ಇಲಾಖೆಯಲ್ಲಿನ ಅಂತರ್ ಜೇಷ್ಠತೆ (inter-Se Seniority ) ಯನ್ನು ಆಧರಿಸಿ ಕಾಪಾಡಲಾಗುವುದು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೧೪೩೭ 


*) 


ಈ ಮೇಲ್ಕಂಡ ಅಂಶಗಳನ್ನು ಆಧರಿಸಿ ತಯಾರಿಸಿದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01. 01.2015ರಲ್ಲಿದ್ದಂತೆ 
ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ ಪ್ರಕಟಿಸಲಾಗಿದೆ. 

ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಿಂದ ಬಾಧಿತರಾಗುವ ಅಧಿಕಾರಿಗಳು ಆಕ್ಷೇಪಣೆ ಸಲಹೆ ಏನಾದರೂ ಇದ್ದಲ್ಲಿ ಈ ಅಧಿಸೂಚನೆ ಪ್ರಕಟಿಸಿದ 15 ದಿವಸಗಳೊಳಗಾಗಿ ಸೂಕ್ತ ದಾಖಲೆಗಳೊಂದಿಗೆ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಬಹುಮಹಡಿ ಕಟ್ಟಡ, 3ನೇ ಮಹಡಿ, ಡಾ : ಅಂಬೇಡ್ಕರ್ ವೀಧಿ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ / ಸಲಹೆ 
ಬಾರದಿದ್ದಲ್ಲಿ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು ಕ್ರಮವಹಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ ), 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ. 
ಅಧಿಸೂಚನೆ ಸಂಖ್ಯೆ ಗ್ರಾಅಪ 89 ಸೇಶಿಕಾ 2015 ದಿನಾಂಕ 20 - 02 - 2015ಕ್ಕೆ ಅನುಬಂಧ 
ದಿನಾಂಕ 01. 01.2015 ರಲ್ಲಿದ್ದಂತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ (ಗ್ರೂಪ್ - ಎ) ವೃಂದದ ಕರಡು ಜೇಷ್ಠತಾ ಪಟ್ಟಿ 
ಲೋ . ಇ. ಯು ಪ್ರಕಟಿಸಿರುವ ಸ. ಕಾ . ಇಂ . 

ಹೆಸರು 

ಹುಟ್ಟಿದ ದಿನಾಂಕ ಸ. ಕಾ . ಇಂ . ಸ. ಕಾ . ಇಂ . ವೃಂದಕ್ಕೆ 
( ವಿಭಾಗ -1) / ಸ. ಇಂ . ವೃಂದದ | ಶ್ರೀಯುತರು 

ವೃಂದಕ್ಕೆ 

ಪದೋನ್ನತಿ 
ಅಂತಿಮ ಜೇಷ್ಠತಾ ಪಟ್ಟಿ ಯಲ್ಲಿನ 

ಪದೋನ್ನತಿ ಹೊಂದಲು ಅರ್ಹತಾ 

ಷರಾ 
ಅಂತರ್ ಜೇಷ್ಟತಾ ಕ್ರಸಂ. 

ಹೊಂದಿದ ದಿನಾಂಕ 

ದಿನಾಂಕ 
ಸ. ಇಂ . ಜೇ .ಕ್ರ. ಸಂ . 550 ಟಿ . ಎಸ್ .ಲೋಕೇಶ್ 15 .02 .1959 09 . 09 .2005 

09 . 09.2005 ಸ. ಕಾ . ಇಂ . ವೃಂದದಿಂದ ಕಾ . ಇಂ . ವೃಂದಕ್ಕೆ ಮುಂಬಡ್ತಿ ನೀಡುವ 

ಸಂದರ್ಭದಲ್ಲಿ ಇವರ ಹೆಸರನ್ನು ಪರಿಗಣಿಸಲಾಗಿದ್ದು, ಇವರ ವಿರುದ್ದ 
ಇಲಾಖಾ ವಿಚಾರಣೆ ಬಾಕಿ ಇರುವುದರಿಂದ ಇವರ ಹೆಸರನ್ನು ಮುಚ್ಚಿದ 
ಲಕೋಟೆಯಲ್ಲಿ ಇರಿಸಲಾಗಿದೆ. ಹಾಗಾಗಿ ಸ. ಕಾ . ಇಂ . ವೃಂದದಲ್ಲಿ 

ಮುಂದುವರೆದಿದ್ದಾರೆ. 
2 . ಸ. ಇಂ . ಜೇ . ಕ್ರ. ಸಂ . 1113 ಚಂದ್ರಶೇಖರ್‌ ಎನ್. 

17. 08.1957 24. 08 .2007 24.08 . 2007 ಸ. ಕಾ . ಇಂ . ವೃಂದದಿಂದ ಕಾ . ಇಂ . ವೃಂದಕ್ಕೆ ಮುಂಬಡ್ತಿ ನೀಡುವ 
ಸುಲೇಪೇಟಕರ್‌ 

ಸಂದರ್ಭದಲ್ಲಿ ಇವರ ಹೆಸರನ್ನು ಪರಿಗಣಿಸಲಾಗಿದ್ದು, ಇವರ ವಿರುದ್ಧ 
ಇಲಾಖಾ ವಿಚಾರಣೆ ಬಾಕಿ ಇರುವುದರಿಂದ ಇವರ ಹೆಸರನ್ನು ಮುಚ್ಚಿದ 
ಲಕೋಟೆಯಲ್ಲಿ ಇರಿಸಲಾಗಿದೆ. ಹಾಗಾಗಿ ಸ . ಕಾ . ಇಂ . ವೃಂದದಲ್ಲಿ 

ಮುಂದುವರೆದಿದ್ದಾರೆ. 
3. ಸ . ಇಂ . ಜೆ .ಕ್ರ . ಸಂ . 1258 

ಎಂ .ರಾಧಾಕೃಷ್ಣನ್ 07 .09.1956 09 . 09 .2005 | 24. 08 . 2007 ಈ ಅಧಿಕಾರಿಯನ್ನು ಲೋ . ಇ . ಯು ನೀಡಿದ ಸಹಮತಿಯ ಅನುಸಾರ 

ಪಂ . ರಾ . ಇಂ . ಇಲಾಖೆಯ ಸೇವೆಯಲ್ಲಿ ಅಧಿಸೂಚನೆ ಸಂಖ್ಯೆ ಗ್ರಾಅಪ 473 
ಜಿಪಅ 2014 ದಿನಾಂಕ 25.11.2014 ರಲ್ಲಿ ವಿಲೀನಗೊಳಿಸಿ 
ಆದೇಶಿಸಲಾಗಿದೆ. ಅದರಂತೆ ಸದರಿಯವರು ಗ್ರಾ . ಅ. ಪಂ .ರಾಜ್ ಇಲಾಖೆಯಲ್ಲಿ 
ಕಾರ್ಯ ವರದಿ ಮಾಡಿಕೊಂಡಿದ್ದಾರೆ. 


೧೪೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಲೋಕೋಪಯೋಗಿ ಇಲಾಖೆಯು ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್ ( ವಿಭಾಗ- 1) ರ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ದಿನಾಂಕ 
23.3.2009 ರಲ್ಲಿ ಪ್ರಕಟಿಸಿದೆ. ಮಾನ್ಯ ನ್ಯಾಯಾಲಯದ ತಡೆಯಾಜ್ಞೆ ಇರುವ 
ಕಾರಣ ಆ ನಂತರದ ಅವಧಿಯ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸಿರುವುದಿಲ್ಲ. 
ಆದುದರಿಂದ ಕ್ರಮ : 1 ರಿಂದ 3ರಲ್ಲಿನ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ 
ಲೋ . ಇ. ಯು ಪ್ರಕಟಿಸಿರುವ ಸ. ಇಂ . ವೃಂದದ ಅಂತಿಮ ಜೇಷ್ಟತಾ 
ಪಟ್ಟಿಯಲ್ಲಿನ ಅಂತರ್ ಜೇಷ್ಟತೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. 


4. ಸ. ಇಂ . ಜೇ .ಕ್ರ. ಸಂ . 1428 


ಎಸ್. ಶಶಿಧರ್ 


05 . 01.1960 


15 .09. 2014 


15 . 09 .2014 


5. ಸ. ಇಂ . ಜೇ .ಕ್ರ. ಸಂ . 2091 


06. 03 .1959 


15 . 09. 2014 


15 . 09 .2014 


ಅಜಿತ ಕುಮಾರ್ ಜೆ . 
ಪಾಟೀಲ 


6. ಸ. ಇಂ . ಜೇ .ಕ್ರ. ಸಂ . 2545 


ಹೆಚ್ . ಎಂ . ಲಿಂಗರಾಜ್ 


10 . 08.1960 


15 . 09 .2014 


15 . 09 .2014 


ಎಸ್ .ಕೆಂಪೇಗೌಡ 


25 . 07 .1957 


15 .09 .2014 


15 . 09 . 2014 


7. ಸ. ಇಂ . ಜೇ .ಕ್ರ. ಸಂ . 2721 
8. ಸ. ಇಂ . ಜೇ .ಕ್ರ. ಸಂ . 3055 


01. 05.1961 


15 . 09 .2014 


15 . 09 .2014 


ಸಂಭಾಜಿ ಶಿವಾಜಿ 
ಅತ್ತರವಾಲ್ 


ಇವರುಗಳು ಗ್ರಾ . ಅ . ಪಂ .ರಾಜ್ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ 
ವೃಂದದಲ್ಲಿ ವಿಲೀನಗೊಂಡವರಾಗಿದ್ದಾರೆ. ಇವರುಗಳಿಗೆ ಗ್ರಾ . ಅ . ಪಂ .ರಾಜ್ 
ಇಲಾಖೆಯು ಅಧಿಸೂಚನೆ ಸಂಖ್ಯೆ ಗ್ರಾಅಪ 171 ಸೇಶಿಕಾ 2014 ದಿನಾಂಕ 
15. 09 .2014ರಲ್ಲಿ ಸ.ಕಾ. ಇಂ . ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿಯನ್ನು 
ನೀಡಿರುತ್ತದೆ. 


9. ಸ. ಇಂ . ಜೇ .ಕ್ರ. ಸಂ . 3077 


ಗುರುಪಾದಗೌಡ ಬಿ . ಗಿರಡ್ಡಿ 


25 . 03 .1960 | 


15 . 09 .2014 


15 . 09 .2014 


10 . ಸ. ಇಂ . ಜೇ .ಕ್ರ. ಸಂ . 3096 


06 .07 . 1960 


15 .09.2014 


15 . 09 .2014 


11. ಸ. ಇಂ . ಜೇ .ಕ್ರ. ಸಂ . 3521ಎ 


ಮಹೇಶ್ವರಪ್ಪ ಎಸ್.ಎನ್. 
ಕೆ.ಸಿ.ಸಂಗಪ್ಪ 
ಅಮರಪ್ಪ ಎಂ . ಹೊಸಪೇಟೆ 


12 .09.1963 


15 . 09.2014 


15 . 09 .2014 


12. ಸ. ಇಂ . ಜೇ .ಕ್ರ. ಸಂ . 3548 


25 . 07.1965 


15 . 09 .2014 


15 . 09.2014 


P. R. 329 
SC - 200 


ಸಿದ್ದೇಶ್ ಪೋತಲಕಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು - ಎ), 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಇಲಾಖೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 

೧೪೩೯ 
- ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕಲಬುರಗಿ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ, ಕಲಬುರಗಿ – 585102 

ಅಧಿಸೂಚನೆ 

ಸಂಖ್ಯೆ: ಜಿನ್ಯಾಕಃಆಡಳಿತಃ830 :2015 , ದಿನಾಂಕ: 24 - 01 - 2015 
ವಿಷಯಃ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದ್ರಾಬಾದ - ಕರ್ನಾಟಕ ಪ್ರದೇಶ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರ ಅಡಿಯಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕಲಬುರಗಿ ಫಟಕದ ವ್ಯಾಪ್ತಿಯಲ್ಲಿ ಬರುವ 
ವೃಂದ - ಸಿ ಮತ್ತು ಡಿ ವರ್ಗಗಳ ಅಡಿಯಲ್ಲಿ ಬರುವ ವಿವಿಧ ಹುದ್ದೆಗಳಲ್ಲಿ ಶೇಕಡಾ 80 ಮತ್ತು ಶೇಕಡಾ 85 ರಷ್ಟು ಅನುಕ್ರಮವಾಗಿ ಹೈದ್ರಾಬಾದ - ಕರ್ನಾಟಕ ಪ್ರದೇಶದ ಸ್ಥಳೀಯ ಅಭ್ಯರ್ಥಿಗಳಿಗಾಗಿ ಗುರುತಿಸುವ ಬಗ್ಗೆ. 

ಭಾರತೀಯ ಸಂವಿಧಾನದ ಅನುಚ್ಛೇದ 371( ಜೆ) ದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದ್ರಾಬಾದ - ಕರ್ನಾಟಕ ಪ್ರದೇಶ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರ 
ಖಂಡಿಕೆ 3ರ ಪ್ರಕಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕಲಬುರಗಿ ಫಟಕದ ವ್ಯಾಪ್ತಿಯಲ್ಲಿ ಬರುವ ವೃಂದ - ಸಿ ಮತ್ತು ಡಿ ವರ್ಗಗಳ ಅಡಿಯಲ್ಲಿ ಬರುವ ವಿವಿಧ ಹುದ್ದೆಗಳಲ್ಲಿ ಶೇಕಡಾ 80 ಮತ್ತು ಶೇಕಡಾ 85 ರಷ್ಟು ಅನುಕ್ರಮವಾಗಿ 
ಹೈದ್ರಾಬಾದ - ಕರ್ನಾಟಕ ಪ್ರದೇಶದ ಸ್ಥಳೀಯ ಅಭ್ಯರ್ಥಿಗಳಿಗಾಗಿ ಹುದ್ದೆಗಳನ್ನು ಗುರುತಿಸಿ ಅನುಬಂಧದಲ್ಲಿ ತೋರಿಸಿದಂತೆ ಈ ಮೂಲಕ ಅಧಿಸೂಚಿಸಲಾಗಿದೆ. 

ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ, 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಕಲಬುರಗಿ . 

ಅನುಬಂಧ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕಲಬುರಗಿ ಘಟಕದಲ್ಲಿ ವಿವಿಧ ವೃಂದಗಳಲ್ಲಿ ಮಂಜೂರಾದ ಹುದ್ದೆಗಳಲ್ಲಿ ಹೈದ್ರಾಬಾದ - ಕರ್ನಾಟಕ ಸ್ಥಳೀಯ ಅಭ್ಯರ್ಥಿಗಳಿಗೆ ಹುದ್ದೆಗಳನ್ನು ಗುರುತಿಸಿರುವ ಕೋಷ್ಟಕ . 

ಬಡ್ಡಿಯ ಮುಖಾಂತರ 

ನೇರ ನೇಮಕಾತಿ 
ಮಂಜೂರಾದ 

ಉಳಿಕೆ 

ಉಳಿಕೆ 
ಬಡ್ತಿಯ ಉಳಿಕೆ ಮೂಲ ಸ್ಥಳೀಯ ಉಳಿಕೆ ಮೂಲ ನೇರ 

ಸ್ಥಳೀಯ 
ಹುದ್ದೆಯ ಹೆಸರು 

ಸ್ಥಳೀಯ 

ಮೂಲ 
ಹುದ್ದೆಗಳ 

ಮೂಲ 
ಮುಖಾಂತರ 
ಸಂಖ್ಯೆ 

ವೃಂದ ವೃಂದ 1 ವೃಂದ | ವೃಂದ | ನೇಮಕಾತಿ | ವೃಂದ | 

ವೃಂದ ವೃಂದ 

ವೃಂದ 
80 % 85 % 

80 % 

85 % 
ವೃಂದ- ಸಿ 
ಶಿರಸ್ತೇದಾರ 

43 43 | 35 8 | -- 

- - 
ಶೀಘ್ರಲಿಪಿಗಾರ 40 

13 
3 | ಪ್ರ . ದ . ಸ . 

42 10 - - | 

28 

6 . 
| ದಿ . ದ . ಸ . 

99 20 | 

14 
| ಬೆರಳಚ್ಚುಗಾರ | 59 - - - | - - 

- 11 | 
| ಬೆರಳಚು ನಕಲುಗಾರ 

- - - - - | 

24 
ಬೇಲೀಫ್ 

43 43 

8 | - - 
ಜಾರಿಕಾರ 

92 46 | 37 | 

9 | 
| ಚಾಲಕ 

3 

3 | 
ವೃಂದ - ಡಿ 
- 10 | ಅಟೆಂಡರ್‌ | 54 | 

_ 8 | - - 
11 ಲಿಪ್ಪ ಅಟೆಂಡರ್ 

- - - 

- - 
ಜವಾನ | 86 - - | - - | - - | - - | 861 - - 

- - | 74 | 12 
- 13 | ಕ್ಲೀನರ್ 

| 1 | - - | - - 

- - - - | 1 | - - - - - 

- - 

1 
ಒಟ್ಟು 

636 | 290 | 1911 45 46 | 8 | 346 | 210 48 74 1 4 


ಸ್ಥಳೀಯ 


20 


16 


3 


86 


52 


25 


- - 


48 


29 | 


5 


HHHHHH 


3 | | 


- - 


| 


- - 


೧೪೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 


ಭಾಗ ೩ 


ಸೂಚನೆ 1 : 


- - 


ಹುದ್ದೆಯ ಹೆಸರು ನೇರ ನೇಮಕಾತಿ 

ಬಡ್ತಿ ಮೂಲಕ 
ಶಿರಸ್ತೇದಾರ - - - 

100 % 
ಶೀಘ್ರಲಿಪಿಗಾರ 

| 40 % | 

60 
ಪ್ರ . ದ . ಸ . 40 % 

60 % 
ದ್ವಿ . ದ . ಸ . 

- 75 % | 

25 % 
ಬೆರಳಚ್ಚುಗಾರ 

100 % 
ಬೆರಳಚ್ಚು ನಕಲುಗಾರ 

100 % 
ಬೇಲಿಫ್ 

100 % 
ಜಾರಿಕಾರ 50 % 

50 % 
ಅಟೆಂಡರ್ 

100 % 
ಜವಾನರು 

100 % 
ಸೂಚನೆ 2 : ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ - ಕರ್ನಾಟಕ ಪ್ರದೇಶ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರ ಖಂಡಿಕೆ 8 (4) ( ಎ) ರನ್ವಯ ಯಾವುದೇ ಸ್ಥಳೀಯ ವೃಂದಕ್ಕೆ ಯಾವುದೇ 
ಸಮಯದಲ್ಲಿ ನೇರ ನೇಮಕಾತಿಯ ಮುಲಾಕ ತುಂಬಲಾದ ಹುದ್ದೆಗಳ ಪೈಕಿ ಕನಿಷ್ಟ ಪಕ್ಷ ಒಂದು ಹುದ್ದೆಯನ್ನು ಮೀಸಲಿರಿಸದೇ ಉಳಿಸತಕ್ಕದ್ದು. ಆದ್ದರಿಂದ ಚಾಲಕರ ಹುದ್ದೆಯಲ್ಲಿ ಒಂದು ಹುದ್ದೆಯನ್ನು ಮೀಸಲಿರಿಸದೇ ಹಾಗೇ 
ಉಳಿಸಲಾಗಿದೆ. 

ಸೂಚನೆ 3 : ಸರಕಾರಿ ಆದೇಶ ಸಂಖ್ಯೆ ಸಿಆಸುಇ 8 36 8 ಸೇಹಿಮ : 97 ದಿನಾಂಕಃ 04 - 09 -1997ರನ್ವಯ ಯಾವುದೇ ವೃಂದದಲ್ಲಿ ಕೇವಲ ಒಂದು ಹುದ್ದೆ ಮಂಜೂರಾಗಿದ್ದರೆ, ಅಂತಹ ಹುದ್ದೆಗೆ ಮೀಸಲಾತಿ 
ಅನ್ವಯಿಸಕೂಡದು. ಆದ್ದರಿಂದ ಲಿಷ್ಟ ಅಟೆಂಡರ್ ಮತ್ತು ಕ್ಲೀನರ್ ಹುದ್ದೆಗಳನ್ನು ಮೀಸಲಿರಿಸದೇ ಹಾಗೇ ಉಳಿಸಲಾಗಿದೆ. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಕಲಬುರಗಿ. 
IN THE COURT OF DISTRICT & SESSIONS JUDGE AT KALABURAGI. 
Office of the Prl. District & Sessions Judge, KALABURAGI - 585 102 . 

NOTIFICATION 

No. DCKIADMN/ 830/ 2015 , Date : 24. 01 . 2015. 
Sub : Identification of number of posts to the extent of 80 % in Group C posts and 85 % in Group D posts under different Cadres in the unit of District & Sessions Court, Kalaburagi to the Local 

Persons of Hyderabad – Karnataka Region as per the provisions of The Karnataka Public Employment (Reservation in appointment for Hyderabad -Karnataka Region ) Order, 2013 – reg . 

In view of declaration of Article 371 (J) of Constitution of India pertaining to Hyderabad – Karnataka Region , the reservation to the Local Persons of Hyderabad – Karnataka Region in the different 
cadres to the extent of 80 % in the Group C posts and 85 % in the Group D posts in the Unit of District & Sessions Court, Kalaburagi are identified and Notified as in the Annexure, made under the 
provisions of Para No.03 of The Karnataka Public Employment (Reservation in appointment for Hyderabad -Karnataka Region ) Order, 2013 . 

“ BY ORDER OF THE HON BLE HIGH COURT OF KARNATAKA, BENGALURU ” 

D . R .Venkatasudarshan 
Prl.District & Sessions Judge , 

Kalaburagi. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


୦୫୦ 


ANNEXURE 
Statement showing the strength of Cadre wise staff in the Unit ofKalaburagi District for the purpose of forming Local Cadre 


SI.No . 


Promotion 
Non Local Local Cadre 

Cadre 


Sanctioned 
Strength 


Name of the Post 


Local Cadre 


Promotion 


Non Local 

Cadre 


Direct 


Local 
Cadre 
80 % 


Direct 
Non Local Local 
Cadre 

Cadre 
85 % 


Non Local 

Cadre 


80 % 


43 


43 


35 


40 


24 


20 


13 


3 


52 


: 


28 


86 
99 


16 
34 
74 
59 


25 


60 


:: 


59 


48 
24 


29 


29 
43 


43 


Group C 

Sheristedar 
Stenographer 
FDA 
SDA 
Typist 
Typist -Copyist 
Bailiff 
Process Server 

Driver 
Group D 
10 

Attender 
11 Lift Operator 
12 Generator Operator 
13 Peons 
14 Cleaner 

Total 


92 


46 


54 


54 


00 


86 


T 


86 


- 


1 


y 


636 


290 


191 145 146 18 


346 


210 


1 


481 


74 


14 


Note : 1) 

Direct 

Promotion 
Chief Administrative Officer 

100 % 
Sheristedar 

100 % 
JudgementWriter 

100 % 
| Stenographer 

40 % 

60 % 
FDA 

40 % 

60 % 
SDA 

75 % 

25 % 
Typist 

100 % 
Typist-Copyist 

100 % 
Process Server 

50 % 

50 % 
Bailiff 

100 % 
Attender 

100 % 
Peons 

100 % 
Note : 2 ) As per Para No .8 (4 )(a ) of Karnataka Public Employement (Reservation in appointment for Hyderabad -Karnataka Region ) Order 2013 there shall be at least one post left unreserved out of the 
posts filled to any local cadre. As such one post of Driver is left unreserved. 
Note: 3) As per G .O .No.26702 36 38 0 97 Dated : 04 -09- 1997 where there is a single post in a cadre there shall be no reservation . As such the posts of Lift-Operator and Cleaner are left unreserved . 
PR . 316 

Prl. District & Sessions Judge 
SC . 5 

Kalaburagi 


୦୨୭ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 

ಭಾಗ ೩ 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಂಇ 946 ಎಎಸ್‌ಡಿ 2014 , ಬೆಂಗಳೂರು ದಿನಾಂಕ: 03 - 01 - 2015 | 
PRIVISIONAL GRADATION LIST OF TAHSILDAR GRADE - 2 AS ON 01-01-2015 

(for the period from 01 -01 -2014 to 31-12-2014) 
ಕಂದಾಯ ಇಲಾಖೆಯ ಶಿರಸ್ತೇದಾರ್/ಉಪ ತಹಶೀಲ್ದಾರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅಧಿಸೂಚನೆ ಸಂಖ್ಯೆ: ಆರ್ ಡಿ 199 ಬಿಎಂಎಂ 2000 ದಿನಾಂಕ: 11.05. 2000 ರಲ್ಲಿ ( ದಿನಾಂಕ: 01.01.1956 ರಿಂದ 
31.12.1996 ವರೆಗೆ) ಪ್ರಕಟಿಸಲಾಗಿದ್ದು, ಈ ಜೇಷ್ಠತಾ ಪಟ್ಟಿಯಲ್ಲಿ ಜೇಷ್ಠತಾ ಕ್ರಮ ಸಂಖ್ಯೆ 1 ರಿಂದ 5572 ರನ್ನೊಳಗೊಂಡಂತೆ ಶಿರಸ್ತೇದಾರ್/ಉಪ ತಹಶೀಲ್ದಾರರಿಗೆ ಜೇಷ್ಠತೆಯನ್ನು ನೀಡಲಾಗಿರುತ್ತದೆ. ಈ ಜೇಷ್ಠತಾ ಪಟ್ಟಿಯನ್ನು ಮಾನ್ಯ 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಎತ್ತಿ ಹಿಡಿದಿರುತ್ತದೆ. ತದ ನಂತರದಲ್ಲಿ ಮುಂದುವರೆದ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸದ ಕಾರಣ Addon list ನ್ನು ತಯಾರಿಸಿಕೊಂಡು ಇದರ ಆಧಾರದ ಮೇಲೆ ಕಾಲಕಾಲಕ್ಕೆ ತಹಶೀಲ್ದಾರ್ 
ಗ್ರೇಡ್ -2 ವೃಂದದಲ್ಲಿ ಬಡ್ತಿಕೋಟಾದ ಹುದ್ದೆಗೆ ಬಡ್ತಿಯನ್ನು ನೀಡಲಾಗಿರುತ್ತದೆ. 

ಅಧಿಕೃತ ಜ್ಞಾಪನ ಸಂಖ್ಯೆ: ಕಂಇ 170 ಬಿಎಂಎಂ 2013 ದಿನಾಂಕ: 25 .07.2014 ರಲ್ಲಿ ಶಿರಸ್ತೇದಾರ್/ ಉಪ ತಹಶೀಲ್ದಾರ್‌ ವೃಂದದ ಜೇಷ್ಠತಾ ಕ್ರಮ ಸಂಖ್ಯೆ: 5573 ರಿಂದ ಮುಂದುವರೆದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ಪ್ರಕಟಿಸಲಾಗಿದ್ದು ( ದಿನಾಂಕ: 01.01.1997 ರಿಂದ 31.12.2009 ರ ವರೆಗೆ) ಈ ಜೇಷ್ಠತಾ ಪಟ್ಟಿಯಲ್ಲಿ ಅಭ್ಯರ್ಥಿಗಳಿಗೆ ನೀಡಿದ ಜೇಷ್ಠತಾ ಕ್ರಮ ಸಂಖ್ಯೆಗೆ ಹಾಗೂ Addon list ನಂತೆ ನೀಡಿರುವ ಜೇಷ್ಟತಾ ಕ್ರಮ ಸಂಖ್ಯೆಗೂ 
ವ್ಯತ್ಯಾಸವಾಗಿರುವುದು ಕಂಡುಬಂದಿದ್ದರೂ , ಪ್ರಸ್ತುತ ತಹಶೀಲ್ದಾರ್‌ ಗ್ರೇಡ್-2 ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ದಿನಾಂಕ: 25.07.2014 ರಲ್ಲಿ ಪ್ರಕಟಿಸಲಾದ ಶಿರಸ್ತೇದಾರ್/ ಉಪ ತಹಶೀಲ್ದಾರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ 
ನಮೂದಿಸಲಾಗಿರುವ ಜೇಷ್ಠತಾ ಕ್ರಮ ಸಂಖ್ಯೆಯನ್ನು ನೀಡಲಾಗಿರುತ್ತದೆ. 

ತಹಶೀಲ್ದಾರ್‌ ಗ್ರೇಡ್ - 2 ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01. 01.2014 ರಲ್ಲಿದ್ದಂತೆ ಅಧಿಸೂಚನೆ ಸಂಖ್ಯೆ : ಕಂಇ 893 ಎಎಸ್‌ಡಿ 2013 ದಿನಾಂಕ: 03. 04 .2014 ರಲ್ಲಿ ಜೇಷ್ಠತಾ ಕ್ರಮ ಸಂಖ್ಯೆ: 2375 ಕ್ಕೆ 
ಕೊನೆಗೊಂಡಂತೆ (ದಿನಾಂಕ: 01.01.2009 ರಿಂದ 31.12 .2013ರ ವರೆಗೆ) ಪ್ರಕಟಿಸಲಾಗಿದೆ. ತಹಶೀಲ್ದಾರ್‌ ಗ್ರೇಡ್ - 2 ವೃಂದಕ್ಕೆ ದಿನಾಂಕ: 1 -1 - 2014 ರಿಂದ ನೇರ ನೇಮಕಾತಿಯಿಂದ/ ಬಡ್ತಿ ಹೊಂದಿದ ಅಧಿಕಾರಿಗಳ ಮುಂದುವರೆದ 
ಜೇಷ್ಠತಾ ಪಟ್ಟಿಯನ್ನು ಈ ಅಧಿಸೂಚನೆಗೆ ಲಗತ್ತಿಸಿದ ಅನುಬಂಧದಲ್ಲಿ ಕ್ರಮ ಸಂಖ್ಯೆ: 2376 ರಿಂದ 2448 ರ ವರೆಗೆ ಇದ್ದಂತೆ ಪ್ರಕಟಿಸಲಾಗಿದೆ . 

ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ (ಸೇವಾ ಪುಸ್ತಕದಲ್ಲಿದ್ದಂತೆ ಸರಿಯಾದ ಹೆಸರು , ಜನ್ಮ ದಿನಾಂಕಗಳನ್ನೊಳಗೊಂಡಂತೆ ದಾಖಲೆಗಳೊಂದಿಗೆ) ಅವುಗಳನ್ನು ಲಿಖಿತವಾಗಿ ಈ 
ಅಧಿಸೂಚನೆ ಪ್ರಕಟಿಸಿದ 15 ದಿನಗಳೊಳಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಕಂದಾಯ ಇಲಾಖೆ, 5ನೇ ಮಹಡಿ, ಬಹುಮಹಡಿಗಳ ಕಟ್ಟಡ , ಬೆಂಗಳೂರು- 560001 ಇವರಿಗೆ ಸಲ್ಲಿಸಲು ಸೂಚಿಸಿದೆ. ನಿಗಧಿಪಡಿಸಿದ ಸಮಯದ 
ನಂತರ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಎಸ್ . ಸರೋಜಮ್ಮ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಸೇವೆಗಳು - 3 & ವಿನಿ) . 
ANNEXURE - 1 
Continuation Final Gradation list of Tahsildar Grade-2 (Group-B Tahsildars) 

_ from 01 -01 -2014 to 31 -12-2014 and as on 01 - 01 - 2015 
Seniority No . in State level Shirestedar Gradation list 

Date of 

Date of Eligibility in 
Seniority No. in 
published vide Notification No. RD 170 BMM 2013, Name of Tahsildar Date of Birth Recruitment/promotion Tahsildar 

Remarks 
Tahsildar Grade- 2 
Dated : 25 .7 . 2014 

to Gr- 2 

Gr- 2 
4 5 

7 
ಅಧಿಸೂಚನೆ ಸಂಖ್ಯೆ: ಕಂಇ 768 ಎಎಸ್‌ಡಿ 2012 ದಿನಾಂಕ: 6 - 8 - 2014 
2376 

6802 

ಯು . ವಿ .ಕುಂಬಾರ 

01 . 04 . 1965 6 - 8- 2014 

4 - 3 - 2014 
2377 

6804 

ಡಿ ಜಿ ಹೆಗಡೆ 

27 .12.1956 6 - 8 - 2014 

4 - 3 - 2014 


6 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೧೪೪೩ 


- 


2 


- 


5 


2378 


6807 


27 .05 .1954 


6 - 8 - 2014 


4 - 3 - 2014 


2379 


6811 


01 . 06 .1958 


6 - 8 - 2014 


4 - 3 -2014 


2380 


6814 


01 .07 .1956 


6 - 8 - 2014 


4 - 3 - 2014 


2381 


6848 


02 . 07 .1968 


6 - 8 - 2014 


4 - 3 - 2014 


2382 


6828 


10 .07.1958 


6 - 8 - 2014 


4 - 3 - 2014 


2383 


6829 


12. 07 .1964 


6 - 8 - 2014 


4 - 3 - 2014 


2384 


6834 


01 . 03 .1961 


6 - 8 - 2014 


4 - 3 - 2014 


2385 


6818 


27 . 03 .1963 


6 - 8 - 2014 


4 - 3 - 2014 


2386 


6860 


26. 04 .1967 


6 - 8- 2014 


4 - 3 - 2014 


2387 


6835 


22 . 02 .1962 


6 - 8 - 2014 


4 - 3 - 2014 


2388 


15 .12.1973 


6 - 8- 2014 


4 - 3 - 2014 


2389 


6837 


01 . 06 . 1962 


6 - 8- 2014 


4 - 3 - 2014 


2390 


6838 


ವಿ ಕೆ ನಾಯ್ಕ 
ಜಿ ಎನ್ ನಾಯ್ಕ 
ಹೆಚ್. ಎಂ . ದಂಡಿನ 
ಮಹ್ಮದ್ ಶಕೀಲ 
ಎಂ . ಸಿ. ಮಹಾದೇವ ಸ್ವಾಮಿ 
( ಎಸ್ . ಸಿ ) 
ಕೆ. ಪ್ರತಿಭಾ 
ಹೆಚ್ . ಟಿ. ಪಾರ್ಥಸಾರಥಿ 
ಎಸ್ ಬಿ ಉಳ್ಳೇಗಡ್ಡಿ 
ಟಿ ಬಿ ಹೊಸೂರ 
ಬಿ . ಹೆಚ್ . ಚಿಗರಿ ( ಎಸ್. ಸಿ) 
ಬಿ. ಗಿರಿಜಾ (ಎಸ್. ಸಿ) 
ಕೆ . ಭಾರತಿ | 
ಕೆ. ಚಂದ್ರಮೌಳಿ ( ಎಸ್ . ಸಿ) 
ಡಿ . ಪಾಂಡುರಂಗ 
ಕೆ. ಜಿ . ಮಂಜುನಾಥ ಶರ್ಮ 
ಎನ್ . ಎಸ್ . ಸವಿತ 
ಆರ್. ಎಸ್. ರೇವಡಿಗಾರ 
ವಿ . ಎಸ್ . ಬಣಗಾರ 
ಜಿ ಎಸ್ ಹಿರೇಮಠ 
ವೈ .ಎಚ್. ನಾರಾಯಣಕರ 
ಸಿ ಟಿ ಢವಳಗಿ 
ಎಸ್. ಸುರೇಶ ಬಾಬು 
ಪ್ರಕಾಶ ಕುದರಿ 
ಆರ್. ಡಿ . ಸಾಲಿಮಠ 
ಬಿ.ಎಸ್‌.ಎಲ್ಲಿಗಾರ 
ವಿ ಕೆ ಕುಲಕರ್ಣಿ 


09.02.1967 


6 - 8 - 2014 


4 - 3 - 2014 


2391 


6922 


17. 02 .1967 


6 - 8- 2014 


4 - 3 -2014 


2392 


6923 


03 . 11 .1954 


6 - 8- 2014 


4 - 3 - 2014 


2393 


6928 


20. 05.1970 


6 - 8- 2014 


4 - 3 - 2014 


2394 


6883 


01 . 06 .1965 


6 - 8 - 2014 


4 - 3 - 2014 


2395 


6884 


01 . 06 .1969 


6 - 8- 2014 


4 - 3 -2014 


2396 


6885 


10. 12 .1971 


6 - 8 - 2014 


4 -3 - 2014 


2397 


6886 


20. 07 . 1966 


6 - 8 - 2014 


4 - 3 - 2014 


2398 


6891 


11 . 02 .1954 


6 - 8 - 2014 


4 - 3- 2014 


2399 


6903 


23 .03 .1963 


6 - 8 - 2014 


4 - 3 -2014 


2400 


6906 


16. 06 . 1970 


6 - 8 - 2014 


4 - 3- 2014 


2401 


6866 


01. 06 .1955 


6 - 8 - 2014 


4 - 3- 2014 


2402 


21 .07 .1954 


6 - 8 - 2014 


4 - 3- 2014 


6867 
6869 


2403 


27. 07 . 1955 


6 - 8 - 2014 


4 - 3- 2014 


ဂပူပူ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


ಭಾಗ ೩ 


- 


2 


- 


5 


6 


. 


2404 


6870 


6 - 8 - 2014 


4 - 3 - 2014 


2405 


6865 


6 - 8 - 2014 


4 - 3 -2014 


2406 


6907 


6 - 8 - 2014 


4 - 3 - 2014 


2407 


6908 


6 - 8 - 2014 


4 - 3 - 2014 


2408 


6909 


6 - 8 - 2014 


4 - 3- 2014 


2409 


6910 


6 - 8 - 2014 


4 - 3 - 2014 


2410 


7013 


6- 8 - 2014 


4 - 3- 2014 


2411 


6880 


6 - 8 - 2014 


4 - 3 - 2014 


2412 


6911 


6 - 8- 2014 


4 - 3- 2014 


2413 


5389 


20- 10 - 2014 


20-10- 2014 


2414 


5755 


20- 10 -2014 


20- 10 - 2014 


2415 


6432 


20 - 10 - 2014 


ಎ .ಎನ್. ವೆಂಕಟೇಶ್ ( ಎಸ್. ಸಿ) 12. 02 .1955 
ವೈ . ಎಂ . ರೇಣುಕುಮಾರ್ 

12 .05 .1968 
ಸೋಮಶೇಖರ್ ( ಎಸ್. ಟಿ ) 29 . 04 .1960 
ರಮೇಶಬಾಬು ( ಎಸ್ . ಸಿ) 

13 . 01 .1967 
ಆರ್ . ಮಂಜುನಾಥ (ಎಸ್. ಸಿ) . 11. 04 .1968 
ಗುರುಪಾದೇಶ್ವರ ( ಎಸ್. ಟಿ) 27 . 08 .1966 
ಬಿ. ಲಿಂಗಯ್ಯ ( ಎಸ್. ಸಿ) 

06. 01 . 1957 
ಬಿ.ಎಫ್. ತಳವಾರ ( ಎಸ್ . ಟಿ ) 10. 06 .1958 

ಪಿ . ವಿಜಯಕುಮಾರಿ ( ಎಸ್. ಸಿ) | 22.11.1957 
ಅಧಿಸೂಚನೆ ಸಂಖ್ಯೆ : ಕಂಇ 23 ಎಎಸ್‌ಡಿ 2013 ದಿನಾಂಕ: 20 - 10 - 2014 
ಎ .ಎಫ್ .ಕಾರವಾರ 

04. 06 . 1957 
ಆರ್.ನಾರಾಯಣ ವಿಠಲ್ 

04 .04 . 1959 
ಡಾ : ವಿ . ರಂಗನಾಥ್ 

11 .02.1956 
ಮನೋಹರ ಸ್ವಾಮಿ 

01. 06 .1960 
ಎಸ್. ಎಂ . ಬ್ಯಾಕೋಡ 

01 . 04 .1956 
ಪ್ರಕಾಶ್ ನಾರಾಯಣ 

26 . 04 .1956 
ರಾವ್‌ನಾಗರಳ್ಳಿ , 
ಆರ್.ಎಲ್.ನಾಯಕ 

01 . 06 . 1956 
ಸುರೇಶ ರಾಣಪ್ಪ ( ಎಸ್. ಸಿ) 01 . 06 .1970 
ಎ. ಆರ್.ಕುಲಕರ್ಣಿ 

22 . 07 .1965 
ಡಿ.ರಂಗನಾಥ (ಎಸ್. ಸಿ ) 

08 .12.1955 
ಅನಿಲಕುಮಾರ ಹೆಚ್.ಡವಳಗಿ 

01 . 06 . 1968 
( ಎ . ಎಚ್ . ಢವಳಗಿ ) . 
ಸುರೇಶ ಎನ್ ಚವಲರ 

28 .11. 2968 
( ಎಸ್ . ಟಿ ) 
ಕಲ್ಲಪ್ಪಾ ಚನ್ನಬಸಪ್ಪಾ ಚನ್ನಣ್ಣವರ , 

17 . 01 .1955 
(ಕೆ.ಸಿ. ಚನ್ನಣ್ಣವರ) 


20 -10- 2014 
20 - 10 - 2014 


2416 


7180 


20- 10 - 2014 


2417 


6768 


20 -10- 2014 


20 -10- 2014 


2418 


6773 


20 -10- 2014 


20-10- 2014 


2419 


6794 


20 -10- 2014 


20- 10 - 2014 


2420 


6941 


20 -10- 2014 


20-10- 2014 


2421 . 


6967 


20 -10- 2014 


20 -10- 2014 


2422 


6970 


20 -10- 2014 


20-10- 2014 


2423 


6974 


20-10- 2014 


20 -10- 2014 


2424 


6975 


20-10- 2014 


20 -10- 2014 


2425 


6982 


20- 10- 2014 


20 - 10 - 2014 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


೧೪೪೫ 


3 . 


2426 


6984 


25 . 03.1971 


20 -10- 2014 


20 -10- 2014 


2427 


6985 


27 .02 .1976 


20-10- 2014 


20 -10 -2014 


2428 


6989 


08.09 .1955 


20- 10 - 2014 


20 -10 -2014 


ಎಸ್.ಎಚ್. ಮೆಳ್ಳಿಗೇರಿ 
ಗೀತಾ ಎಂ ಕೆಂಭಾವಿ 
( ಹೊನಕೇರಿ) ( ಎಸ್. ಸಿ) 
ಎನ್.ಎಸ್.ದೊಡ್ಡಮನಿ, 
ಶ್ರೀಶೈಲಪ್ಪ ಸಂಗಪ್ಪ ಕಾಂಬಳೆ 
ವಸಂತ್ ಸಿದ್ದಪ್ಪ ದಂಡಿನ, 
ಸುಬ್ಬಣ್ಣ ಮಲ್ಲಪ್ಪ ( ಎಸ್. ಸಿ) 
ರಮೇಶ ಪೆದ್ದೆ 


2429 


6990 


07 . 03.1956 


20 - 10 - 2014 


20 - 10 - 2014 


2430 


6992 


01 .12 .1954 


20- 10 - 2014 


20 - 10 - 2014 


2431 


6942 


15. 06 .1973 


20 -10- 2014 


20 - 10 - 2014 


2432 


6945 


01. 06 .1969 


20 -10- 2014 


20 - 10- 2014 


2433 


6947 


ಉಮಾಕಾಂತ ನಾಗನಾಥ 


01 .06 .1968 


20 -10- 2014 


20 -10- 2014 


2434 


6948 


ಶಾಂತಗೌಡ ಹೆಚ್ . ಬಿರಾದಾರ 
(ಎಸ್. ಟಿ ) 


14.07.1973 


20 -10- 2014 


20 - 10 - 2014 


2435 


7000 


27.07.1975 


20 -10- 2014 


20 -10- 2014 


2436 


6949 


08. 05.1970 


20- 10- 2014 


20 -10- 2014 


ರಾಜಕುಮಾರ ಜಾದವ್ 
( ಎಸ್. ಸಿ ) 
ಕೆ. ಆರ್‌.ರತ್ನಾಂಬಿಕೆ ( ಎಸ್. ಟಿ) 
ಶಿವಪ್ರಸಾದ್ 
ಎನ್. ಶಂಕರ್ ( ಎಸ್ . ಸಿ) 
ಚಂದ್ರಕಾಂತಮ್ಮ ( ಎಸ್. ಸಿ) . 


2437 


18.11. 1966 


20 -10- 2014 


20 - 10 - 2014 


2438 


7022 


28. 03 .1962 


20-10-2014 


20 -10- 2014 


2439 


7028 


23 . 07 .1961, 


20 - 10 - 2014 


20 -10- 2014 


2440 


6953 


ರಾಮದಾಸಯ್ಯ ( ಎಸ್. ಸಿ) 


01 . 06 . 1955 


20 -10- 2014 


20 -10- 2014 


2441 


7036 


13 .10.1971 


20 - 10 - 2014 


20 -10 - 2014 


2442 


7031 


ಎಸ್ . ರವಿ 
ರಾಜೇಂದ್ರ ಗೋಪಾಳ ಹೊಸೂರ 
( ಆರ್. ಜಿ . ಹೊಸೂರ) 
ಪಿ. ಎಸ್ . ಮಹೇಶ್ 


15 . 02 .1962 


20-10- 2014 


20- 10 - 2014 


2443 


12. 09. 1971. 


20 -10- 2014 


20-10- 2014 


2444 


7005 


ಹೆಚ್ . ಎಸ್ . ಪರಮೇಶ್ ( ಎಸ್ . ಸಿ) 


06.07.1965 


20 - 10 - 2014 


20 -10 - 2014 


2445 


7041 


ಜಿ. ಬಿ . ಸ್ವಾದಿ 


14 . 04 .1973 


20 -10- 2014 


20 -10- 2014 


089 : 


FOTE37 DOWIE, ROOwad , Jbosser 09 , 2009 


ಭಾಗ ೩ 


3 


2446 


7042 


01.02 .1972 


20- 10 - 2014 


20 - 10 -2014 


ಮಲ್ಲಿಕಾರ್ಜುನ ಸೋಮಲಿಂಗಪ್ಪ 
sofeo (WO. JJ .Sofeo ) 
ವಿನಯ ಕುಮಾರ್ ಕುಲಕರ್ಣಿ 
w7a ed 20XJO (@JJⓇ.S ) 


2447 


7043 


20 - 10 - 2014 


20 -10 -2014 


12.03 .1977 
31.05. 1958 


2448 


7053 


20 - 10 - 2014 


20 - 10 -2014 


K . S . SAROJAMMA 


Deputy Secretary to Government, 


Revenue Department ( Services-3 & DM ). 
ANNEXURE - 2 
Statement showing the substantive vacancies occurred from 01- 11 - 1956 to 31 - 12- 2013 

Total No . of Classification of Vacancies actually Unutilised 

Cumulative Total Sl.No. of 
vacancies as per 
Vacancies 

utilised for vacancies as per Excess (+) Dificit (-) Rankings for the 
Period of the Block and the Quota 

quota rule 
occurred 

the Quota 

Block in the list 
fixed as per C & R Rules ( % ) 

during the 
Block 

DR PR 

PR 

DR PR DRL PR 


SI. 
No . 


Block 
No. 


(-) 


DR 


13 


1 - 23 (23 ) 


O 


01- 11 - 1956 TO 01-02- 1957 (assigned 
to ISS List Officers ) 
02 - 12 - 1957 to 07 - 12 - 1957 
08 - 12 - 1957 to 09 -09 -1958 (No 
classification assigned to Probationers 
of 1956 ) 
10 -09- 1958 to 10 - 09 - 1959 (50:50 ) 
(21 vacancies assigned to 1958 DRs 
specially recruits ) 


24 -54 (31) 


55 -89( 35 ) 


90 -212 (123 ) 


11-09- 1959 to 20 -04 - 1962 (33:66 ) 
( 1/3: 2/3 ) 
21-04 - 1962 to 10 -09- 1965 (33 :66) 
(1/3 :2/ 3) 
11 -09 - 1965 to 26 - 12- 1969 (50 :50 ) 
07- 12-1969 to 03 -02- 1970 (50 :50 ) 


58 
5 


(-)32 
0 


O 
0 


213-289(77 ) 
290 -324 (83) 
373-413(41) 


VIII 


9 


| 


0 


| 


8 


| 


ಭಾಗ ೩ 


FOTE37 JOWE, Rondo, JJdugºr 09, 2008 


0892 


8 


/ 


9 


12 


13 


(-)19 


10 


O 


11 


21 


12 


XIL 


0 


1 


13 


T 


XIII 
XIV 


14 


1 
28 
10 


28 


- 19 
- 16 
12 
64 
88 
104 
143 
138 
110 
119 
120 
119 


T 


15 


20 


(-) 16 

0 
0 
O 
o 
0 
O 
0 
0 
0 
0 


XV 
XVI 
XVII 


0 
O 
O 


414 -478 (65 ) 
479 -502( 24 ) 
503 -561(59 ) 

0 
562 ( 1) 
563-619(57 ) 
620 -639( 20 ) 
640 -649( 10 ) 
650-813 ( 164) 
814 -825 (12 ) 

826 -830 (5 ) 
831 -859(29) 
860 -864(5 ) 


16 


10 


5 


17 


OT 


18 


XVIII 
XIX 
XX 


O 
0 


19 


T 


T 


20 


XXI 


116 


XXII 


119 


XXIII 


119 


XXIV 


04 -02 - 1970 to 16 -05 - 1972 (50 :50 ) 
| 17 - 05 - 1972 to 20 - 08 -1974 (50 :50 ) 

21-08 - 1974 to 13 -07 - 1976 (50 :50 ) 
14 -07- 1976 to 26 -07 - 1976 (50 :50 ) 
27 -07 - 1976 to 30 -07 - 1976 (50 :50 ) 
31 -07 - 1976 to 31 -03 - 1977 (50 :50 ) 
01 -04 -1977 to 16 -08 - 1978 (50 :50 ) 
17 -08 - 1978 to 31- 12 - 1979 (50 :50 ) 
01 -01 - 1980 to 22 -03 - 1982 (50 :50 ) 
23 -03 - 1982 to 10 -02 - 1983 (50 : 50 ) 
11 - 12 - 1983 to 21 - 09 - 1983 (50 :50 ) 
22 -09 -1983 to 27 -09 -1984 (50 :50 ) 
28 -09 - 1984 to 02 - 12- 1984 (50 :50 ) 
03- 12- 1984 to 04- 12- 1986 (50 :50 ) 

05 - 12- 1986 to 31 -12- 1988 (50 :50 ) 
| 01-01 -1989 to 31 - 12 - 1989 (50 :50 ) 

01-01- 1990 to 31 -12 -1990 (50 :50 ) 
01-01- 1991 to 31 -12- 1991 (50 :50 ) 
01-01- 1992 to 15 -07 - 1992 (50:50 ) 
16 -07 - 1992 to 31 -07 - 1992 (50:50 ) 
01 -08 - 1992 to 13-09- 1993 (50 :50 ) 
14 -09 - 1993 to 24 -01 -2006 (50 :50) 
25 -01 -2006 to 14 -04-2006 (50 :50 ) 
15 -04-2006 to 21- 06 -2006 ( 50 : 50 ) 
22 -06 -2006 to 22 -05 - 2008 (50 :50 ) 
23 -05 - 2008 to 31- 12 - 2008 (50:50 ) 
01 -01-2009 to 31- 12- 2009 (50 :50 ) 
Excess promotion as per Gradation list 
No. RD 253 ASD 2008 
dt. 31 - 5- 2011 
(excluding K . Ranganathaiah ) 


865 -870 (6 ) 
871-878 (8 ) 
879-947 (69) 
948 - 962 (15) 
963- 1009(47) 
1010 - 1040 (31) 


118 
119 
118 


XXV 


XXVI 


47 


23 


23 


0 


XXVII 


31 


16 


119 


O 


XXVIII 


0 


0 


119 


0 


XXIX 


0 
194 
610 


97 


97 


O 
o 
(-) 269 


22 


XXX 


305 


305 


(-) 269 


XXXI 


13 


(-)226 


(-) 226 


1041 - 1234 (194 ) 
1236 - 1576 (341) 
1517 - 1633 (56 ) 
1634 -1718 (85 ) 
1719 -1850 (132 ) 
1851- 1898 (48 ) 


(-) 156 


XXXII 
XXXIII 


(-)156 
(-)200 


0 


187 
16 


(-)200 
(-) 166 


0 
o 


- 


(-) 166 


0 


XXXIV 
XXXV 


(+ ) 36 


Excess 


೧೪೪೮ 


ಭಾಗ ೩ 


- 


3 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 
| 5 | 6 | 7 | 8 | 

| 01 [ 00 | 01 | 


| 


| 


11 


| 


12 


13 


9 
00 


10 
00 


VRS vacancy 


(-)166 


( + ) 35 


1898 


30-11-2009 Ganesh HK 
31-12- 2009 Chikkappa BH 
01-01-2010 to 31-12- 2010 (50:50 ) 


(-)166 | 


( +) 34 


1899 


36 | XXXVI 


Retired vacancy 


(-) 166 


( + ) 33 


1900 


31- 1-2010 Prabhakarreddy G (VRS) 


(-) 166 


| 


( +) 32 


1901 


00 | 


(-) 166 


( +) 31 


1902 


00 


(-)166 


( +) 30 


1903 


(-)166 


( +) 29 


1904 


37 | XXXVII 


31 - 8- 2010 Shivaprakash R 
29- 9-2010 Sarala H (VRS ) 
31-10- 2010 Prasad HR 
31- 12- 2010 Karekar PI 
01- 01-2011 to 31 -12-2011 ( 50 :50 ) 
Retirement vacancy : 
31-1- 2011 Kulkarni VS 
28 -2 - 2011 Chidambar UN 
ಎನ್.ಹೆಚ್. ಎ . ಐ - ಹುದ್ದೆ ಸೃಜನೆ – 10 
ಹುದ್ದೆಗಳು ( ಆದೇಶ ದಿನಾಂಕ: 
29 - 4 - 2011) 


(-) 166 


( +) 28 


1905 


(-)166 


| 


( +) 27 


1906 


| 


| 


05 


| 


05 


| 


60 


| 


(-) 171, 


( + ) 22 


1907 -1911 


30-4 -2011 


Shivappa BH , 


- 04 


| 


50 


| 


04 


| 


00 


| 


04 


| 


50 


| 


00 


(-) 171 | 


(+) 18 | 


1912-1915 


Dhanalakshmi , 


Sampath kumar B (Ex) 


Hiriyanna BS (Ex) 


31 - 5 - 2011 


- 03 


| 


00 


| 


03 


| 


00 


| 


03 


| 


00 


00 


| (-)171 | 


(+)15 


| 


1916- 1918 


SN Vari (Ex), 

Nagathana SS , 
Chandrashekar M 


ಭಾಗ ೩ 


4 


| 


13 


| 


1919- 1923 


| 


1924 -1925 


| 


1926 -2032 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

| 5 | 6 | 7 | 8 | 9 | 10 | 11 | 12 
ಶಿರಸ್ತೇದಾರ್ /ಉಪ ತಹಶೀಲ್ದಾರ್‌ ವೃಂದದ 228 | 114 | 114 | 00 | 05 | 114 | 109 | (-) 285 | (+) 10 
228 ಹುದ್ದೆಗಳನ್ನು ಸಂಖ್ಯೆ: ಕಂಇ 209 
ಎಂವಿಎಸ್ 2002 ( ಭಾಗ -1), 
ದಿನಾಂಕ: 03 - 06 - 2011 ರ ಸರ್ಕಾರಿ 
ಆದೇಶದಲ್ಲಿ ಒಟ್ಟು 228 ತಹಶೀಲ್ದಾರ್ 
ಗ್ರೇಡ್ - 2 ಹುದ್ದೆಗೆ ಉನ್ನತೀಕರಿಸಲಾಗಿದೆ. 
10 officers who were in excess quota retired before getting eligibility date. Hence excess quota is fully covered 

| 02 | 114 | 107 (-) 285 | (-) 107 
Carry forward remaining 107 upgradation vacancies assigned with promotion date as eligibility date 

107 | 00 00 | (-) 285 | 90 
30-6 -2011 Ramesh MS , 

02 

1 02 00 00 00 | 02 | (-) 285 | (-) 02 | 
Payti Sanganna 
24 - 12 - 2017 ರಂದು ನಡೆದ ಇಲಾಖಾ 

136 | 68 | 00 | 

(-) 353 | (-) 70 
ಮುಂಬಡ್ತಿ ಸಮಿತಿ ಸಭೆಯು 
ನಿರ್ಣಯಿಸಿರುತ್ತದೆ. 
ಪ್ರಸ್ತುತ ತಹಶೀಲ್ದಾರ್‌ ಗ್ರೇಡ್ - 2 ವೃಂದದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ 136 
ತಹಶೀಲ್ದಾರುಗಳಿಗೆ ಸಂಖ್ಯೆ : ಆರ್‌ಡಿ 760 
ಎಎಸ್‌ಡಿ 2010, ದಿನಾಂಕ: 18.07.2011 ರ 
ಅಧಿಸೂಚನೆಯಲ್ಲಿ ತಹಶೀಲ್ದಾರ್‌ ಗ್ರೇಡ್- 1 
ವೃಂದಕ್ಕೆ ಮುಂಬಡ್ತಿ ನೀಡಲಾಗಿದೆ. 
31 - 7- 2011 Satish N , 

02 | 00 00 | 

02 (-) 353 | (-) 72 
Sridhar KR 
30 - 8- 2011 Subhadra 

| 00 00 | - 01 | (-) 353 | (-) 73 
30 - 9 - 2011 

00 | 90 | | 03 (-) 353 

(-) 76 
Hanumantharayappa G , 

B. Nagaraj , 
Anjaneya Shetty B 


68. 


00 


೧೪೫೦ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೧೨, ೨೦೧೫ 

4 | 5 | 6 | 7 | 8 | 
04 | 00 | 04 | 00 00 


13 


9 
00 


10 
04 


11 
(-) 353 | 


12 
(-) 80 


31 - 10- 2011 


Motagi VM , 


| 


Sudeendera PA , 


| 


00 


| 


(-) 86 


06 
06 


80 
00 


| 
| 


06 
06 


00 
00 
00 


00 
00 
87 


| | 


06 
06 
05 


| (-) 353 | 

(-) 353 
| 

(-) 353 


(-) 92 


38 | XXXVIII 


| 


(-) 05 


2033- 2119 


Alur Bhovi (Ex ), 

M .Saraswathi(Ex) 
ನವೆಂಬರ್ 2011 (ನಿವೃತ್ತಿ ಹುದ್ದೆಗಳು) | 
ಡಿಸೆಂಬರ್ 2011 (ನಿವೃತ್ತಿ ಹುದ್ದೆಗಳು) | 
01 - 01 - 2012 to 31 - 12 - 2012 (50:50) 
(1) 190 ಶಿರಸ್ತೇದಾರ್/ಉಪ 
ತಹಶೀಲ್ದಾರ್‌ಗಳಿಗೆ ತ.ಗ್ರೇಡ್- 2 ವೃಂದಕ್ಕೆ 
ಅಧಿಸೂಚನೆ ಸಂಖ್ಯೆ: ಕಂಇ 501 ಎಎಸ್‌ಡಿ 
2011 ದಿನಾಂಕ: 30 -1 - 2012 ರಲ್ಲಿ 
ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. (+ 05 retro 
spective promotion )Total 195 
(2) ನಿವೃತ್ತಿಯ ಹುದ್ದೆಗಳು 

ಜನವರಿ 2012 


- 


02 


(-) 353 


(-) 07 


ಫೆಬ್ರವರಿ 2012 


04 


- 04 


| 


(-) 353 


(-) 11 


ಮಾರ್ಚ್ 2012 


02 


(-) 353 


(-) 13 


41. 


(-) 393 


(-) 54 


(3) ತ.ಗ್ರೇಡ್ - 2 ವೃಂದಿಂದ ಗ್ರೇಡ್-1 
ವೃಂದಕ್ಕೆ ಅಧಿಸೂಚನೆ ಸಂಖ್ಯೆ : ಕಂಇ 260 
ಎಎಸ್‌ಡಿ 2011 ದಿ : 17 - 4 - 2012 ರಲ್ಲಿ 
81 ಅಧಿಕಾರಿಗಳಿಗೆ ಬಡ್ತಿ ನೀಡಲಾಗಿದೆ. 


81 ( Gr- 2 to 

Gr- 1 
promotion ) 


03 promotion vacancies assigned with promotion date as eligibility date 

00 03 | | 00 


00 


| (-) 411 | 


(-) 51 


| 


2120- 2122 


( 4) 3 ಶಿರಸ್ತೇದಾರ್ /ಉಪ | 
ತಹಶೀಲ್ದಾರ್‌ಗಳಿಗೆ ತಗ್ರೇಡ್- 2 ವೃಂದಕ್ಕೆ 
ಅಧಿಸೂಚನೆ ಸಂಖ್ಯೆ: ಕಂಇ 102 ಎಎಸ್‌ಡಿ 
2012 ದಿನಾಂಕ: 19 - 4 - 2012 ರಲ್ಲಿ 
ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 
( 5) ನಿವೃತ್ತಿಯ ಹುದ್ದೆಗಳು 

ಏಪ್ರಿಲ್ 2012 

ಮೇ 2012 


00 


00 


04 


| 


05 


| (-) 415 | 


(-) 56 


| 
| 


| 


04 
05 


05 
06 


11 


[ 
| 
| 


| 
| 


00 


00 


| 


05 


06 


| (-) 420 | 


(-) 62 


ಭಾಗ ೩ 


೧೪೫೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 
| 5 | 6 | 7 | 8 | 

-- | 00 | 01 | 


9 
00 


10 
00 


11 
(-) 420 | 


12 
(-) 61 


13 
2123 


| 


00 


03 


| 


00 


00 


00 


| 


03 


| (-) 420 | 


(-) 64 


03 ( Gr- 2 to 

Gr- 1 
promotion ) 


- 15 


| 


00 


00 


08 


| 


(-) 427 


(-) 72 


- 04 

03 


_ 00 


| 


03 


| 


00 


03 


| 
| 


00 
01 


| 
| 


(-) 427 
| (-) 427 | 


(-) 76 
(-) 79 
(-) 78 


00 


| 


00 


2124 


( 6) 01 ಶಿರಸ್ತೇದಾರ್ /ಉಪ ತಹಶೀಲ್ದಾರ್‌ಗೆ 
ತ.ಗ್ರೇಡ್ - 2 ವೃಂದಕ್ಕೆ ಅಧಿಸೂಚನೆ ಸಂಖ್ಯೆ: 
ಕಂಇ 128 ಎಎಸ್‌ಡಿ 2012 ದಿನಾಂಕ: 
1 - 6 - 2012 ರಲ್ಲಿ ಸ್ಥಾನಪನ್ನ ಬಡ್ತಿ 
ನೀಡಲಾಗಿದೆ ( ಟಿ. ಜಿ. ಚಂದ್ರಶೇಖರ್‌) 
( 7) ತ.ಗ್ರೇಡ್- 2 ವೃಂದಿಂದ ಗ್ರೇಡ್- 1 
ವೃಂದಕ್ಕೆ ದಿನಾಂಕ: 14 - 6 -2012 ರ 
ಅಧಿಸೂಚನೆಯಲ್ಲಿ 03 ಅಧಿಕಾರಿಗಳಿಗೆ 
ಬಡ್ತಿ ನೀಡಲಾಗಿದೆ. 
(8) ನಿವೃತ್ತಿಯ ಹುದ್ದೆಗಳು 

ಜೂನ್ 2012 
ಜುಲೈ 2012 

ಆಗಸ್ಟ್ 2012 
(9) 01 ಶಿರಸ್ತೇದಾರ್ /ಉಪ ತಹಶೀಲ್ದಾರ್‌ಗೆ 
ತ.ಗ್ರೇಡ್ - 2 ವೃಂದಕ್ಕೆ ಅಧಿಸೂಚನೆ ಸಂಖ್ಯೆ: 
ಕಂಇ 485 ಎಎಸ್‌ಡಿ 2012 ದಿನಾಂಕ: 
7 - 9 -2012 ರಲ್ಲಿ ಸ್ಥಾನಪನ್ನ ಬಡ್ತಿ 
ನೀಡಲಾಗಿದೆ ( ಎಂ . ಬಿ. ಆವಟಿ) 
ನಿವೃತ್ತಿ ಹುದ್ದೆಗಳು : ಸೆಪ್ಟೆಂಬರ್ 2012 
ನಿವೃತ್ತಿ ಹುದ್ದೆಗಳು : ಅಕ್ಟೋಬರ್ 2012 
ನಿವೃತ್ತಿ ಹುದ್ದೆಗಳು : ನವೆಂಬರ್ 2012 
( 10 ) ಅಧಿಸೂಚನೆ ಸಂಖ್ಯೆ: ಸಿಆಸುಇ 71 
ಆಸೇವ 2011 ( ಭಾಗ -1) ಮತ್ತು ( ಭಾಗ - 2) | 
ದಿನಾಂಕ: 22 - 12 -2012 ರಲ್ಲಿ 105 | 
ತ.ಗ್ರೇಡ್- 1 ವೃಂದದ ಅಧಿಕಾರಿಗಳಿಗೆ 
ಕೆ.ಎ .ಎಸ್ (ಕಿ. ಶ್ರೇ ) ವೃಂದಕ್ಕೆ ಬಡ್ತಿ 
ನೀಡಲಾಗಿದೆ. 
( 11 ) ನಿವೃತ್ತಿಯ ಹುದ್ದೆಗಳು 

ಡಿಸೆಂಬರ್ 2012 


- 


00 | 


04 


00 


| 


04 


04 
02 


00 


_ 00 


| 


00 
00 
00 


|| 
| 
| 


00 
00 
00 


02 


| (-) 427 | (-) 82 

(-) 427 (-) 84 
| (-) 427 | (-) 87 
| (-) 479 | (-) 140 


03 


_ 00 


| 


03 


| 


00 


| 


03 


105 


53. 


00 


52 


53 


- 


08 


| 


04 


| 


04 


04 


| 


00 


00 


| 


04 


| 


04 


| (-) 483 | 


(-) 144 


೧೪೫೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

| 5 | 6 | 7 | 8 | 


3 . 


9 


10 


13 


11 
(-) 483 | 


12 
(+) 107 


144 


2125 - 2268 


( 144 vacancy 
utilized and 

assigned 
promotion date as 

eligibility date ) 


(12 ) 257 ಶಿರಸ್ತೇದಾರ್/ಉಪ 
ತಹಶೀಲ್ದಾರ್‌ಗಳಿಗೆ ತಗ್ರೇಡ್- 2 ವೃಂದಕ್ಕೆ 
ಅಧಿಸೂಚನೆ ಸಂಖ್ಯೆ: ಕಂಇ 504 ಎಎಸ್‌ಡಿ 
2012 ದಿನಾಂಕ: 19 - 12 - 2012 ರಲ್ಲಿ 
ಸ್ಥಾನಪನ್ನ ಪದೋನ್ನತಿ ನೀಡಿದೆ. ಆದರೆ, 
ಜಿ.ಕೆ.ಪಾಟೀಲ್‌, ಬಿ. ಜಾನಕಿ, ಟಿ.ಎಸ್. ಪದ್ಯ , 
ಹೆಚ್. ವಿ . ಗಿರೀಶ್, ವಿಮ್ಸ್ ರೊಜಾರಿಯಾ, 
ಬಸವೇಗೌಡ ಇವರುಗಳ ಬಡ್ತಿ ಹಿಂಪಡೆಯ 
ಲಾಗಿದೆ/ ನಿರಾಕರಿಸಿರುತ್ತಾರೆ. 
ಮುನಿರತ್ನಮ್ಮ - ಇವರು ಬಡ್ತಿಯ ಮೇಲೆ 
ಹಾಜರಾಗಿಲ್ಲ. ( 257 - 6 - 1 = 250 ) 
ಎನ್.ರಘುಮೂರ್ತಿ ಇವರಿಗೆ 
ಪೂರ್ವಾನ್ವಯ ಬಡ್ತಿ ನೀಡಲಾಗಿದೆ. 
( 250 + 1 = 251 ) 
01 - 01 -2013 to 30 -12- 2013 
(1) 06 ಶಿರಸ್ತೇದಾರ್/ಉಪ 
ತಹಶೀಲ್ದಾರ್‌ಗಳಿಗೆ ತಗ್ರೇಡ್- 2 ವೃಂದಕ್ಕೆ 
ಅಧಿಸೂಚನೆ ಸಂಖ್ಯೆ: ಕಂಇ 768 ಎಎಸ್‌ಡಿ 
2012 ದಿನಾಂಕ: 4 - 1 - 2013 ರಲ್ಲಿ 
ಸ್ಥಾನಪನ್ನ ಪದೋನ್ನತಿ ನೀಡಿದೆ. 
(2) Retirement Jan 13 - 09 | 
( 3) ತ.ಗ್ರೇಡ್ - 2 ವೃಂದದಿಂದ ಗ್ರೇಡ್ - 1 | 
ವೃಂದಕ್ಕೆ ಅಧಿಸೂಚನೆ ಸಂಖ್ಯೆ: ಕಂಇ 521 
ಎಎಸ್‌ಡಿ 2012 ದಿ:12 - 2 - 2013 ರಲ್ಲಿ 
15 ಅಧಿಕಾರಿಗಳಿಗೆ ಪದೋನ್ನತಿಯಿಂದ 
ನೀಡಿದೆ. 


39 | XXXIX 


-- 


| 


00 


00 


00 


00 


| (-) 483 | ( +) 113 


| 


| 


09 
15 


| 
| 


04 
07 


05 
08 


90 
00 


| 
| 


05 
08 


| 
| 


04 
07 


00 
00 


(-) 487 | (+) 108 | 
(-) 494 | (+) 100 | 


2269- 2273 
2274-2281 


| 


( 4) Retirement Feb 13 - 09 


2282-2287 


09 
- 06 


03 
03 


| 
| 


06 
03 


| 
| 


00 
00 


06 
03 


| 
| 


03 
03 


00 
00 


(-) 497 
| (-) 500 


| (+) 94 | 
| (+) 91 | 


( 5) Retirement Mar 13 - 06 


| 


| 


| 


2288- 2290 


( 6) ಏಪ್ರಿಲ್ - 2013 
ತ.ಗ್ರೇಡ್ - 2 ವೃಂದದಿಂದ ಗ್ರೇಡ್- 1 
ವೃಂದಕ್ಕೆ ಅಧಿಸೂಚನೆ ಸಂಖ್ಯೆ: ಕಂಇ 125 


111. 


2291 - 2346 


56 


| 


00 


| 


56 


| 


55 


| 


60 


| (-) 555 


(+) 35 


ಭಾಗ ೩ 


೧೪೫೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

| 5 | 6 | 7 | 8 | 


3 . 


9 


10 


11 


12 


13 


ಎಎಸ್‌ಡಿ 2013 ದಿ : 6 - 4 - 2013 ರಲ್ಲಿ 
115 ಅಧಿಕಾರಿಗಳಿಗೆ ಪದೋನ್ನತಿಯಿಂದ 
ನೀಡಿದೆ. 
( ಬಡ್ತಿ ನಿರಾಕರಣೆ - ಕೆ. ವಿ . ಪುಟ್ಟಪ್ಪ, ಬಿ . ಓ . 
ನಾರಾಯಣ ಸ್ವಾಮಿ , ಬಡ್ತಿಯ ಮೇಲೆ 
ಕರ್ತವ್ಯಕ್ಕೆ ಹಾಜರಾಗದ ಅಧಿಕಾರಿ 
ಜಿ. ಆನಂದ್ , ನಿವೃತ್ತಿ ನಂತರ ಬಡ್ತಿ ನೀಡಿದ 
ಅಧಿಕಾರಿ- ಪಿ . ವೆಂಕಟೇಶಗುಪ್ತ) 
(115 - 4 = 111) 


( 7) Retirement apr 13 - 06 


03 


| 


03 


_ 00 


| | 


00 


|| (-) 558 | 


(+ ) 32 


2347 - 2349 


(8) Retirement may 13 - 12 


06 


(-) 564 


( +) 26 


2350- 2355 


(9) Retirement june 13 - 11 


06 | 


_ 00 


(-) 570 


- ( +) 21 


2356 - 2360 


03 


(-) 573 


(+) 18 


(10) Retirement july 13 -05 
VRS vacancy ( Sujatha D Naik )- 01 


2361 - 2363 


(-) 576 


( + ) 16 


2364- 2365 


(11 ) Retirement aug 13 - 04 
Death vacany (Virupaksha Gowda) - 


01 


02 


- 00 


| 


2366 - 2367 


(+) 14 
(+ ) 11 


03 


| 


00 


| (-) 578 | 

(-) 581 
(-) 583 


(12) Retirement Sep 13 - 04 
(13) Retirement oct 13 - 06 
( 14 ) Retirement nov 13 - 03 
VRS vacany (KV Puttappa ) - 01 


2368- 2370 


- 00 


( +) 09 


2371 - 2372 


00 


| (-) 585 


2373- 2375 


(15) Retirement dec13 - 04 
+ promotion to grade - 1 - 01 
(Sri. GanapathiKattinakere) 


| (+) 06 

Promoted 
to Gr-2 but 

retired 
Before 
getting 
eligibility 

date 


೧೪೫೪ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೨, ೨೦೧೫ 

| 5 | 6 | 7 | 8 | 


4 . 


9 


| 


10 


| 


11 


| 


12 


13 


40 | XXXX 


01. 01.2014 ರಿಂದ ದಿನಾಂಕ : 31.12 .2014 


- 89 


| 


44 


| 


45 


00 


| 


45 


| 


44 


| 


_ 00 


| 


(-) 629 


(-) 08 


2376- 2412 


1. ಅಧಿಸೂಚನೆ ಸಂಖ್ಯೆ : ಕಂಎ 894 
ಎಎಸ್ ಡಿ 2013 ದಿನಾಂಕ: 
18.07.2014ರಲ್ಲಿ ತಹಶೀಲ್ದಾರ್‌ ಗ್ರೇಡ್ -2 
ವೃಂದದ 89 ಅಧಿಕಾರಿಗಳಿಗೆ ತಹಶೀಲ್ದಾರ್ 
ಗ್ರೇಡ್-1 ವೃಂದಕ್ಕೆ ಸ್ಥಾನಪನ್ನ ಬಡ್ತಿ 
ನೀಡಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ: ಕಂಎ 894 | 
ಎಎಸ್‌ಡಿ 2013 ದಿನಾಂಕ : 29.10.2014ರಲ್ಲಿ 
ತಹಶೀಲ್ದಾರ್‌ ಗ್ರೇಡ್-2 ವೃಂದದ 32 
ಅಧಿಕಾರಿಗಳಿಗೆ ತಹಶೀಲ್ದಾರ್‌ ಗ್ರೇಡ್-1 
ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 


32 


| 


16 


| 


16 


| 


80 


| 


16 


| 


16 


| 


80 


| (-) 645 | 


90 


| | 


2413- 2448 


(08 + 16 = 24 
vacancy ) 


| 


12 


- 


12 


| 


00 


| 


12 


(-) 657 


00 


3. ತಹಶೀಲ್ದಾರ್‌ ವೃಂದದಲ್ಲಿ ಸ್ಥಾನಪನ್ನ 
ಅಧಿಕಾರಿಗಳ ನಿವೃತ್ತಿ ( 01.01.2014 ರಿಂದ 
31.10.2014ರ ವರೆಗೆ 24 ಅಧಿಕಾರಿಗಳ 
ನಿವೃತ್ತಿ) 


(12 
vacancy) 


K .S. SAROJAMMA 
Deputy Secretary to Government, 
Revenue Department (Services- 3 & DM ). 


ANNEXURE - 3 


Principles adopted for preparing the Final List of Tahsildar Grade -2 and details regarding the sanctioned cadre strength and the quota rule adopted as per the cadre and recruitment rules . 

Principles adopted : 
(a ) While fixing the quota between promotes and direct recruits as prescribed in the C & R Rules at the relevant point of time, substantive vacancies which occurred within the sanctioned 

cadre strength alone have been considered . 
(b ) The substantive vacancies occurred during the subsequent period within the sanctioned cadre strength have been classified as promotional and direct recruitment vacancies in 

accordance with the quota prescribed in the Recruitment rules existed at the relevant point of time. 
(c) While assigning positions to the officers in the provisional gradation list against substantive vacancies, the date entry into the cadre has been considered for determining the seniority . 
(d) Positions have been assigned to the promotees in the provisional list within the available vacancies as per their quota. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨ , ೨೦೧೫ 


୦ 


* * 


(e) Since there is no direct recruitment candidates from 2007 to 2014, the substantive vacancies reserved for direct recruitment in each block period have been carried forward wherever 

there cannot be utilized for non -availability of direct recruit officers . 
II Fixation of Cadre Strength : 
In the following orders Tahsildar Grade- 2 posts are created and the cadre strength refixed to 474 . 


SINo 


Details of Tahsildar Grade-2 


Permanent 


| 


Temporary | Deputation 


Total 


Regular Tahsildars sanctioned vide GO No. RD 34 ATS 91 (1) dt. 29 -6 - 1992 


48 


38 


70 


156 


(The posts of50 BDOs , 08 Food Dept posts & two temporary posts abolished from 
deputation posts = 130 -60 =70 ) 


Sanctioned vide GO No. RD 42 LRD 1987 (P -3) dt. 18 -8 -1997 


Sanctioned vide GO No . RD 9 BMM 2003 dt. 8 -9-2005 


Sanctioned vide GO No .RD 12 ASD 2007 dt. 22 -2- 2007 


02 


Sanctioned vide GO No . RD 125 ASD 2002 dt. 15 -6 - 2002 


Sanctioned vide GO No. RD 73 ASD 2004 dt. 16 - 3-2004 


01 


Sanctioned vide GO No. DPAR 50 ChuSiAh 1994 dt. 5 -10 -2007 


9 


Sanctioned vide GO No.RD 18 BhuswaBe 2011(1) dt. 29-4 -2011 


04 


Sanctioned vide GO No.RD 18 BhuswaBe 2011 (2 ) dt. 29- 4 - 2011 


06 


11 


Sanctioned vide GO No. RD 209 MVS 2002(P1) dt. 3-6-2011 ( up graded post) 


228 


Total 


474 


K . S . SAROJAMMA 


PR . 59 


Deputy Secretary to Government, 
Revenue Department (Services- 3 & DM ). 


SC . 300 


R .N .I. No. KARBIL/2001/47147 POSTAL REGN. No. RNP /KA/BGS/2202/ 2014- 16 

Licensed to postwithout prepayment WPP No. 297 
೧೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೨, ೨೦೧೫ 

ಭಾಗ ೩ 
ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆ , ಮೈಸೂರು ರಸ್ತೆ, 

ಬೆಂಗಳೂರು- 560059 

ಅಧಿಸೂಚನೆ 

ಸಲೀಸಾಮ / ಉಗ್ರಾಣ - 02 / 584 / 2014 - 15 ದಿನಾಂಕ: 09 . 03.2015 
_ 2014 - 15ನೇ ಸಾಲಿನ ವಾರ್ಷಿಕ ಸರಕು ಪರಿಶೀಲನೆಯ ಪ್ರಯುಕ್ತ ಬೆಂಗಳೂರು, ಮೈಸೂರು, ಕಲಬುರಗಿ ಹಾಗೂ ಧಾರವಾಡಗಳಲ್ಲಿರುವ 
ಸರ್ಕಾರಿ ಲೇಖನ ಸಾಮಗ್ರಿ ಉಗ್ರಾಣಗಳಲ್ಲಿ ದಿನಾಂಕ: 01.04 .2015 ರಿಂದ 15. 04 .2015 ರವರೆಗೆ ಎಲ್ಲಾ ಸರ್ಕಾರಿ ಕಛೇರಿಗಳಿಗೆ ಲೇಖನ ಸಾಮಗ್ರಿಗಳ ಮತ್ತು 
ಕಾಗದದ ನೀಡಿಕೆಯನ್ನು ನಿಲ್ಲಿಸಲಾಗುತ್ತಿದೆ ಎಂಬ ವಿಷಯವನ್ನು ಸಂಬಂಧಿಸಿದ ಎಲ್ಲಾ ಸರ್ಕಾರಿ ಕಛೇರಿ ಹಾಗೂ ಅರೆ ಸರ್ಕಾರಿ ಕಛೇರಿಗಳಿಗೆ ಈ ಮೂಲಕ 
ತಿಳಿಯಪಡಿಸಲಾಗಿದೆ. 

ಎಂ . ರವಿಶಂಕರ್ 

ನಿರ್ದೇಶಕರು, 
OFFICE OF THE DIRECTOR OF PRINTING STATIONERY AND PUBLICATION 
GOVERNMENT STATIONERY DEPOT, MYSORE ROAD , BENGALURU -560059 . 

NOTIFICATION 
ಸಂಖ್ಯೆ : ಸಲೇಸಾಮ /ಉಗ್ರಾಣ - 02/584 / 2014 - 15 ದಿನಾಂಕ: 09.03 .2015 
It is hereby notified for the information of all the Government and semi Government Offices that there will be no issue of 
stationery articles and papers from the Government stationery Depot Bengaluru , Mysuru , kalaburagi , And Dharwad from 01.04 .2015 to 
15 .04 .2015 (Both days inclusive ) on account of Anuual Stock Verification for the year 2014 -15. 
PR. 340 

M . Ravishankar, 
Sc . 05 

Director. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 368 ಎಲ್‌ಜಿಬಿ 2013 , ಬೆಂಗಳೂರು, ದಿನಾಂಕ: 02.03.2015 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5) ನೇ ಉಪ - ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ಅಧಿಸೂಚನೆ ಸಂಖ್ಯೆ: 
ಎಲ್ಎನ್‌ಡಿ.ಸಿಆರ್.207 /12 - 13 ದಿನಾಂಕ: 03.07 .2012 ರ ಮೂಲಕ ಪ್ರಕಟಿಸಲಾದ ಈ ಕೆಳಕಂಡ ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂಬ ಕುರಿತಂತೆ ಜಿಲ್ಲಾಧಿಕಾರಿ , ಬೆಂಗಳೂರು ಜಿಲ್ಲೆ ರವರ ವರದಿ ಪರಿಶೀಲಿಸಿದ ತರುವಾಯ , ಸದರಿ ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ 
ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಸರ್ಕಾರ ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಜಮೀನು ಇರುವ ಗ್ರಾಮ 

ವರ್ತೂರು ಹೋಬಳಿ , ಬೋಗನಹಳ್ಳಿ ಗ್ರಾಮ 
ತಾಲ್ಲೂಕು 

ಬೆಂಗಳೂರು ಪೂರ್ವ ತಾಲ್ಲೂಕು 

ಬೆಂಗಳೂರು ನಗರ ಜಿಲ್ಲೆ 
ಸದರಿ ಭಾಗದ ವರ್ಣನೆ 

ಕಲ್ಲುಗುಟ್ಟೆ ಬಿ - ಖರಾಬು 
ಸರ್ವೆನಂಬರ್ & ಸರಿಸುಮಾರು ವಿಸ್ತೀರ್ಣ | ಸ. ನಂ . 81 ರಲ್ಲಿ ಒಟ್ಟು 1 - 00 ಎಕರೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂಮಂಜೂರಾತಿ- 1) 


PR. 341 
Sc. 100 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


